KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





ಸ 
ನ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಮಾರ್ಚ್‌ ೨, ೨೦೦೬ (ಫಾಲ್ಗುಣ ೧೧, ಶಕ ವರ್ಷ ೧೯೨೨) ಸಂಚಿಕೆ ೯ 








ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು. 


ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ 
ಕ್ರ.ಸ.ಸನೀವಿ/ಬೆಳಗಾವಿ/ಜೆ.ಇ./ ಟೆಂಡರ್‌/05-06/406 ದಿನಾಂಕ: 13ನೇ ಫೆಬ್ರವರಿ 2006 
ಟೆಂಡರ್‌ ಪ್ರಕಟಣೆ (ದ್ವಿಲಕೋಟೆ ಪದ್ಧತಿ) 

ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಕಂಡ ಕೆಲಸಕ್ಕೆ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ 
ನೊಂದಾಯಿಸಿದ ಮೊದಲನೇ ದರ್ಜೆ ಗುತ್ತಿಗೆದಾರರಿಂದ ಮೊಹರಾದ ಟೆಂಡರನ್ನು ದ್ವಿಪ್ರತಿಗಳಲ್ಲಿ ದ್ವಿಲಕೋಟೆ ಪದ್ಧತಿಯಲ್ಲಿ ಆಹ್ವಾನಿಸಲಾಗಿದೆ. ಸದರಿ 
ಟೆಂಡರನ್ನು ದಿನಾಂಕ:28.03.06 ರಂದು ಭಾರತೀಯ ಕಾಲಮಾನ ಸಂಜೆ 4.00 ಗಂಟೆಯವರೆಗೆ 1) ಕಾರ್ಯನಿರ್ವಾಹಕ ಅಭಿಯಂತರರು. ಸಣ್ಣ 
ನೀರಾವರಿ ವಿಭಾಗ, ಬೆಳಗಾವಿ. 2) ಅಧೀಕ್ಷಕ ಇಂಜಿನೀಯರ್‌, ಸಣ್ಣ ನೀರಾವರಿ ವೃತ್ತ, ಬೆಳಗಾವಿ 3) ಮುಖ್ಯ ಇಂಜಿನೀಯರ್‌, ಚಿಕ್ಕ ನೀರಾವರಿ ಉತ್ತರ 
ವಲಯ, ಬಿಜಾಪೂರ ಇವರ ಕಚೇರಿಗಳಲ್ಲಿ ಸ್ವೀಕರಿಸಲಾಗುವುದು. ಟೆಂಡರ್‌ ಭಾಗ-1ನ್ನು ಸಾಧ್ಯವಾದಲ್ಲಿ 28.03.06 ರಂದು ತೆರೆಯಲಾಗುವುದು. 

ಸದರಿ ಕೆಲಸದ ಟೆಂಡರ್‌ ಫಾರ್ಮಗಳಿಗಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿ:4.3.2006 ಕೆಲಸಕ್ಕಾಗಿ ನಮೂದಿಸಿರುವ ಟೆಂಡರ್‌ ಫಾರ್ಮ 
ಬೆಲೆಯನ್ನು ಅರ್ಜಿಯೊಂದಿಗೆ ಡಿ.ಡಿ. ಬ್ಯಾಂಕರ್ಸಚೆಕ್‌/ನಗದು ರೂಪದಲ್ಲಿ ಪಾವತಿ ಮಾಡಬೇಕು. ಪಾವತಿ ಮಾಡಿದ ಹಣವನ್ನು ಯಾವುದೇ ಕಾರಣಕ್ಕೂ 
ಹಿಂದಿರುಗಿಸಲಾಗುವುದಿಲ್ಲ. 

ಕಾಮಗಾರಿಯ ಕರಾರುಗಳು, ಐಟಂವಾರು ಪರಿಮಾಣ ಸಂಪೂರ್ಣ ವಿವರ ನಕ್ಷೆಗಳು ನಿರ್ದೇಶನಗಳನ್ನೊಳಗೊಂಡ ಖಾಲಿ ಟೆಂಡರ್‌ 
ಫಾರ್ಮಗಳನ್ನು ಕಚೇರಿ ಅವಧಿಯಲ್ಲಿ ದಿನಾಂಕ:20.03.06 ರಿಂದ 21.03.06 ರವರೆಗೆ ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ ಈ ಕಚೇರಿಯಿಂದ 
ಪಡೆಯಬಹುದು. ಟೆಂಡರ್‌ ಫಾರ್ಮಗಳನ್ನು ಅಂಚೆ ಮೂಲಕ ಪಡೆಯಲು ಇಚ್ಛಿಸಿದಲ್ಲಿ ಸ್ವವಿಳಾಸವಿರುವ ಬಟ್ಟೆಲೇಪಿತ 35 ಸೆಂ.ಮೀ೫20.5 ಸೆಂ.ಮೀ. 
ಲಕೋಟೆಯನ್ನು ರೂ. 150/- ಗಳ ಅಂಚೆ ಚೀಟಿಯನ್ನು ಲಗತ್ತಿಸಿ ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. ಅಂಚೆ ಸೇವೆಯಲ್ಲಿನ ವಿಳಂಬಕ್ಕೆ ಈ ಇಲಾಖೆಯ 
ಜವಾಬ್ದಾರಿ ಇರುವುದಿಲ್ಲ. 

ಗುತ್ತಿಗೆಗೆ ಸಂಬಂಧಿಸಿದ ನಕ್ಷೆಗಳನ್ನು ವಿವರಗಳನ್ನು ಕಚೇರಿಯ ಸಮಯದಲ್ಲಿ ಗುತ್ತಿಗೆದಾರರು ಪರಿಶೀಲಿಸಬಹುದು. ಮೇಲೆ ನಮೂದಿಸಿದ 
ದಿನಗಳು ಸಾರ್ವತ್ರಿಕ ರಜಾ ಅಥವಾ ಘೋಷಿತ ರಜಾ ದಿನವಾದಲ್ಲಿ ಮುಂದಿನ ಕೆಲಸದ ದಿನವನ್ನು ಪರಿಗಣಿಸಲಾಗುವುದು. 

ಮುಖ್ಯವಾಗಿ ಗುತ್ತಿಗೆದಾರರು ಟೆಂಡರನ್ನು ಭಾಗ-1 ತಾಂತ್ರಿಕ ಬಿಡ್‌ ಮತ್ತು ಭಾಗ-2 ಆರ್ಥಿಕ ಬಿಡ್‌ ಎಂದು ಎರಡು ಭಾಗಗಳಲ್ಲಿ 
ಸಲ್ಲಿಸಬೇಕು. ಭಾಗ-2 ರಲ್ಲಿ ಐಟಂವಾರು ದರಗಳನ್ನು ಟೆಂಡರ್‌ ಪತ್ರಿಕೆಗಳಲ್ಲಿ ಅಡಕಗೊಂಡಿರುವ ವಿಷಯಗಳನ್ನಾಧರಿಸಿ. ನಿಗದಿತ ನಮೂನೆ ಷೆಡ್ಕೂಲ್‌ 
“ಬಿ”ಯಲ್ಲಿ ಬರೆದು ಟೆಂಡರು ಪುಸ್ತಕದಲ್ಲಿ ಯಾವುದೇ ಬದಲಾವಣೆ ಮಾಡದೇ ಸಲ್ಲಿಸಬೇಕು. 

ಭಾಗ- 1 ತಾಂತ್ರಿಕ ಬಿಡ್‌ ನಲ್ಲಿ ಈ ಕೆಳಕಂಡ ಮಾಹಿತಿಯನ್ನು ಒದಗಿಸತಕ್ಕದ್ದು 

2. ಗುತ್ತಿಗೆದಾರರಿಗೆ ಗುತ್ತಿಗೆಯನ್ನು ನೀಡಬೇಕಾದ ಸಂದರ್ಭದಲ್ಲಿ ಗುತ್ತಿಗೆದಾರರ ಹೆಸರಿನಲ್ಲಿ ಕಳೆದ ಐದು ವರ್ಷಗಳಲ್ಲಿ ಅಂದರೆ (2000-01 
ರಿಂದ 2004-05 ರವರೆಗೆ) 

ಅ. ಕನಿಷ್ಟ ಎರಡು ಆರ್ಥಿಕ ವರ್ಷದಲ್ಲಿ ಅತಿ ಕಡಿಮೆ ಅಂದರೆ ರೂ. 252.86 ಲಕ್ಷಗಳಿಗೆ (ಎಲ್ಲ ಸಿವಿಲ್‌ ಇಂಜಿನೀಯರರಿಗೆ ಕಾಮಗಾರಿ 

ಮಾತ್ರ) ರಷ್ಟು ಆರ್ಥಿಕ ವಹಿವಾಟನ್ನು ಮಾಡಿರತಕ್ಕದ್ದು. 


( ೧೬೫) 


೧೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 





ಆ. ಮುಖ್ಯ ಗುತ್ತಿಗೆದಾರರಾಗಿ ಇಂತಹದೇ ಅಂದರೆ ಬ್ರಿಜ/ ಬ್ರಿಡ್ಡ ಕಂ ಬ್ಯಾರೇಜ ನಿರ್ಮಾಣ ಕಾಮಗಾರಿ ಅಂತಹ. ಒಂದೇ ಕಾಮಗಾರಿಯನ್ನು 
ಶೇ. 90 ರಷ್ಟು ಗುತ್ತಿಗೆ ಮೊತ್ತಕ್ಕೆ ಕಡಿಮೆ ಇಲ್ಲದಂತೆ ಅಂದರೆ ರೂ 113.79 ಲಕ್ಷಗಳಿಗೆ ಕಡಿಮೆಯಿಲ್ಲದಂತೆ ಮಾಡಿ ಮುಗಿಸಿರಬೇಕು 
ಮುಖ್ಯ ಗುತ್ತಿಗೆದಾರರಾಗಿ ಅಂದರೆ ಕಾಮಗಾರಿಯನ್ನು ಅವರೇ ನಿರ್ವಹಿಸಿ ಬಿಲ್ಲನ್ನು ಅವರ ಹೆಸರಿನಲ್ಲಿಯೇ ನಮೂದಿಸಿ ಹಣ ಪಾವತಿ 
ಅವರ ಹೆಸರಿನಲ್ಲಿಯೆ ಆದ ಬಗ್ಗೆ ಸಂಬಂಧ ಪಟ್ಟ ಕಾರ್ಯನಿರ್ವಾಹಕ ಇಂಜಿನೀಯರಿಂದ ಪ್ರಮಾಣ ಪತ್ರ ಸಲ್ಲಿಸಬೇಕು. 

ಇ. ಯಾವುದೇ ಒಂದು ವರ್ಷದಲ್ಲಿ ಈ ಕೆಳಗಿನ ಪರಿಮಾಣದ ಕಾಮಗಾರಿಗಳನ್ನು ಸಮರ್ಥ ರೀತಿಯಲ್ಲಿ ನಿರ್ವಹಿಸಿರಬೇಕು ಹಾಗೂ ಈ 
ಬಗ್ಗೆ ಸಕ್ಸಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ ಲಗತ್ತಿಸಿರಬೇಕು. 

ಅ) ಅಗೆತದ ಕೆಲಸ 8840.00 ಘನ. ಮೀ. 

ಆ) ಬ್ಯಾರೇಜ ಗೇಟುಗಳು ಹಾಗೂ ಚ್ಯಾನಲ್ಲುಗಳು 20.07 ಎಂ.ಟಿ 

ಇ) ಸಿಮೆಂಟ ಕಾಂಕ್ರೀಟ್‌ 3793.00 ಘನ.ಮೀ. 

ಈ) ಎಚ್‌ ವಾಯ್‌ ಎಸ್‌ ಡಿ ಸ್ಟೀಲ್‌ 42.56 ಎಂ.ಟಿ 


2. 


ಮುಖ್ಯವಾಗಿ ಹಾಗೂ ಮಹತ್ವವಾಗಿ ಈ ಕೆಳಕಂಡ ಯಂತ್ರೋಪಕರಣಗಳನ್ನು ಸ್ವಂತ ಅಥವಾ ಲೀಜ್‌ ಮೇಲೆ ಗುತ್ತಿಗೆದಾರರು 


ಹೊಂದಿರತಕ್ಕದ್ದು (ಈ ಬಗ್ಗೆ ಅವಶ್ಯಕ ದಾಖಲೆಗಳನ್ನು ಪೂರೈಸತಕ್ಕದ್ದು ಲೀಜ್‌ ಆಗಿದ್ದಲ್ಲಿ! ಮುಚ್ಚಳಿಕೆ ಪತ್ರ /ಜಿ.ಪಿ.ಎ ಯ ಮೂಲ ದಾಖಲಾತಿ 


ಒದಗಿಸುವುದು) 


ಅ) ಎಕ್ಸ್‌ ವೇಟರ್‌/ಪೋಕ್ಲೆನ್‌/ಜೆ ಸಿ ಬಿ = 1ಸಂಖ್ಯೆ 
ಆ) ಲಾರಿಗಳು/ಟಿಪ್ಪರಗಳು = 4ಸಂಖ್ಯೆ 
ಇ) ಕಾಂಕ್ರೀಟ ಮಿಕ್ಸರ = 4ಸಂಖ್ಯೆ 
ಈ) ನೀರು ಎತ್ತುವ ಪಂಪುಗಳು = 4ಸಂಖ್ಯೆ 
ಉ) ಎರ್‌ ಕಾಂಪ್ರೆಸರ = 1 ಸಂಖ್ಯೆ 
ಊ) ವೈಬ್ರೇಟರ (ಪಿನ/[ಟೇಬಲ್‌) = 4 ಸಂಖ್ಯೆ 


ಗುತ್ತಿಗೆದಾರರು ಈ ಕೆಳಗಿನ ಸಾಮರ್ಥ್ಯಗಳನ್ನು ತೀರಿಸುವುದು ಅತೀ ಅವಶ್ಯ ಇರುವುದು 
ಈ ಕಾಮಗಾರಿಗಾಗಿ ಒಬ್ಬ ಸಮರ್ಥ ಕನಿಷ್ಟ 5 ವರ್ಷಗಳಲ್ಲಿ ಇಂತಹ ಕಾಮಗಾರಿಯನ್ನು ನಿರ್ವಹಿಸಿದ ಅನುಭವಹೊಂದಿದ ಯೋಜನಾ 
ಅಧಿಕಾರಿಯ ಲಭ್ಯತೆಯ ಬಗ್ಗೆ ಪ್ರಮಾಣ ಪತ್ರ ಹಾಗೂ ಇತರೇ ಅನುಭವವುಳ್ಳ ಕೆಲಸಗಾರರ ಲಭ್ಯತೆಯ ಬಗ್ಗೆ ಪ್ರಮಾಣ ಪತ್ರ 
ನೀಡುವುದು. 
ಈ ಕಾಮಗಾರಿಗೆ ಬೇಕಾದ ಸಂಪನ್ಮೂಲ ಚರಾಸ್ಥಿ ಅಥವಾ ಬ್ಯಾಂಕ್‌ ಕ್ರೆಡಿಟ್‌, ರೂಪದಲ್ಲಿ ಕನಿಷ್ಟ ರೂ. 32.75 ಲಕ್ಷಗಳ ಲಭ್ಯತೆಯ ಬಗ್ಗೆ 
ಪ್ರಮಾಣ ಪತ್ರ (ಕ್ರೆಡಿಟ್‌ ಲೈನ್ಸ್‌! ಅನುದಾನ ಪ್ರಮಾಣ ಪತ್ರ ಬ್ಯಾಂಕಿನಿಂದ ಪ್ರಮಾಣೀಕರಿಸಿದ್ದು. 
ಈ ಕಾಮಗಾರಿಗಾಗಿ ಬೇಕಾದ ಅವಶ್ಯಕ ಪರಿಣಿತ ತಾಂತ್ರಿಕ ಸಿಬ್ಬಂದಿ ಹೊಂದಿದ ಅವಶ್ಯ ದಾಖಲೆಗಳನ್ನು ಒದಗಿಸತಕ್ಕದ್ದು. 
ತಾಂತ್ರಿಕ ಬಿಡ್‌ನಲ್ಲಿ ಅರ್ಹತೆ ಹೊಂದಿದವರ ಹೆಸರಿನ ಪಟ್ಟಿಯನ್ನು ಕಾರ್ಯನಿರ್ವಾಹಕ ಅಭಿಯಂತರರು, ಸಣ್ಣ ನೀರಾವರಿ ವಿಭಾಗ, 


ಣ 
ಬೆಳಗಾವಿ, ಇವರ ಕಚೇರಿ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುವುದು. ತಾಂತ್ರಿಕ ಬಿಡ್‌ನಲ್ಲಿ ಅರ್ಹತೆಗಾಗಿ ಸಲ್ಲಿಸಿರುವ ದಸ್ತಾವೇಜುಗಳ 
ಪ್ರಾಮಾಣಿಕತೆ ಮತ್ತು ಸತ್ಯಾ ಸತ್ಯತೆಗಳನ್ನು ಖಚಿತಗೊಳಿಸಲು ಅವುಗಳ ಮೇಲೆ ಗುತ್ತಿಗೆದಾರರು ದೃಢೀಕರಿಸಿ ಸಹಿ ಮಾಡತಕ್ಕದ್ದು 
ದಸ್ತಾವೇಜುಗಳ ಮೇಲೆ ಗುತ್ತಿಗೆದಾರರು ದೃಢೀಕರಿಸಿ ಸಹಿ ಮಾಡಿರದಿದ್ದಲ್ಲಿ ಅಂತಹ ದಸ್ತಾವೇಜುಗಳ ತಾಂತ್ರಿಕ ಮೌಲ್ಯ ಮಾಪನ 


ಮಾಡಲು ಪರಿಗಣಿಸಲಾಗುವುದಿಲ್ಲ. 


ಸದರಿ ಕಾಮಗಾರಿಯ ಭಾಗ-1ನ್ನು ಮೊದಲು ತೆರೆದು ಮೌಲ್ಯ ನಿರ್ಣಯ ಮಾಡಲಾಗುವುದು. ತಾಂತ್ರಿಕ ಬಿಡ್‌ನಲ್ಲಿ ಅರ್ಹತೆ ಹೊಂದಿದವರ 
ಆರ್ಥಿಕ ಬಿಡ್‌ ಭಾಗ-2ನ್ನು ಸಕ್ಷಮ ಅಧಿಕಾರಿಗಳ ನಿರ್ದೇಶನದಂತೆ ನಿಗದಿಪಡಿಸಲಾದ ದಿನಾಂಕದಂದು ತೆರೆಯಲಾಗುವುದು. 

ಟೆಂಡರಿನ ಇತರ ಷರತ್ತುಗಳು ಫಾರ್ಮ ಪಿಡಬ್ಲ್ಯೂಜಿ 65 ಮತ್ತು ಪಿಡಬ್ಲ್ಯೂಜಿ 66 ಮತ್ತು ಪಾರದರ್ಶಕತೆ ಅಧಿನಿಯಮ 1999 ಮತ್ತು 
2000 ಅಧಿನಿಯಮಗಳನ್ಹಯ ಇರುತ್ತದೆ. ಹಾಗೂ ಸರ್ಕಾರಿ ಸುತ್ತೋಲೆ ನಂ. ಪಿ. ಡಬ್ಲ್ಯೂಜಿ 1359 ಎಸ್‌.ಓ.ಎಫ್‌. ಸಿ. 2001 ಪ 2) 
ದಿನಾಂಕ:3/12/02 ರನ್ವಯ ಇರುತ್ತದೆ. 


ಕಾಮಗಾರಿಯ ವಿವರಣೆ 
































ಅ. ಕೆಲಸದ ಹೆಸರು ಟೆಂಡರಿಗಿಟ್ಟ ಇಡಗಂಟು ಟೆಂಡರ್‌ ಫಾರ್ಮ ಕೆಲಸವನ್ನು ಗುತ್ತಿಗೆದಾರರ 
ನಂ ಅಂದಾಜು ಮೊತ್ತ | ಅಂದಾಜು ಮೊತ್ತ ಬೆಲೆ ರೂ. ತೆರಿಗೆ ಮುಗಿಸುವ ದರ್ಜೆ 
ಲಕ್ಷ ರೂ.ಗಳಲ್ಲಿ. ಲಕ್ಷ ರೂ.ಗಳಲ್ಲಿ ಪ್ರತ್ಯೇಕ ಕಾಲಮಿತಿ 
ಹಿಂದಿರುಗಿಸಲಾಗದು | ಮಳೆಗಾಲ ಬಿಟ್ಟು 
1. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ 126.43 1.265 12650* ತೆರಿಗೆ 12 ತಿಂಗಳು ಪ್ರಥಮ 
ತಾ ಬಾರವಾಡ ಗ್ರಾಮದ ದರ್ಜೆ 
ಹತ್ತಿರ ದೂಧಗಂಗಾ ನದಿಗೆ ಸಿವ್ದಿಲ್‌ 
ಅಡ್ಡವಾಗಿ ಬ್ರಿಡ್ಜ್‌ ಕಂ 
ಬ್ಯಾರೇಜ್‌ ನಿರ್ಮಾಣ 
ಸೂಚನೆ: 1) ಯಾವ ಕಾರಣವನ್ನು ನೀಡದೇ ಯಾವುದೇ ಅಥವಾ ಎಲ್ಲಾ ಟೆಂಡರುಗಳನ್ನು ನಿರಾಕರಿಸುವ ಹಕ್ಕನ್ನು ಇಲಾಖೆ 
ಕಾದಿರಿಸಿಕೊಂಡಿದೆ. 


11) 


ಮುಂಗಡ ಠೇವಣಿಯನ್ನು ಕಾರ್ಯನಿರ್ವಾಹಕ ಅಭಿಯಂತರರು, ಚಿಕ್ಕ ನೀರಾವರಿ ವಿಭಾಗ, ಬೆಳಗಾವಿ ಇವರ ಹೆಸರಿನಲ್ಲಿ ನಿಗದಿ ಠೇವಣಿ 
ಮಾಡಿದ ರಸೀದಿಯನ್ನು ಅಥವಾ ಬ್ಯಾಂಕ್‌ ಗ್ಯಾರಂಟಿ ಕೆಲಸದ ಹೆಸರನ್ನು ನಮೂದಿಸಿ ಅಥವಾ ರಾಷ್ಟ್ರೀಯ ಉಳಿತಾಯ ಯೋಜನೆ 
ಸರ್ಟಿಫಿಕೇಟುಗಳನ್ನು ಈ ಕೆಳಗೆ ಸಹಿ ಮಾಡಿದವರಿಗೆ ಪಾವತಿಯಾಗುವಂತೆ ಫ್ಲೆಡ್ಜ್‌ ಮಾಡಿ ಕಳುಹಿಸುವುದು ಹಾಗೆ ಮಾಡಲು ತಪ್ಪಿದಲ್ಲಿ 
ಟೆಂಡರುಗಳನ್ನು ನೇರವಾಗಿ ನಿರಾಕರಿಸಲಾಗುವುದು (ಭಾಗ 1ರಲ್ಲಿ) 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೬೭ 





12) ವ್ಯಾಲಿಡಿಟಿಯ ಪೀರೀಡ್‌ ತೊಂಬತ್ತು (90) ದಿವಸಗಳ ಅವಧಿಯನ್ನು ಒಳಗೊಂಡಿದ್ದು ಮುಂಗಡ ಠೇವಣಿ ಕ್ರಮಬದ್ಧತೆಯು ಅದೇ 
ಅವಧಿಗೆ ಬೇಕಾಗುತ್ತದೆ. 

13) ಗುತ್ತಿಗೆದಾರರು ಟೆಂಡರ್‌ ಫಾರ್ಮಗಳಿಗಾಗಿ ಅರ್ಜಿಸಲ್ಲಿಸುವಾಗ್ಗೆ, ಚಾಲ್ತಿಯಲ್ಲಿರುವ ನೋಂದಣಿ ನಕಲನ್ನು ಸಲ್ಲಿಸಬೇಕು, ಹಾಗೂ 
ಇತ್ತೀಚಿನ ನವಿಕೃತ ನೊಂದಣಿ ಪತ್ರವನ್ನು ಸಲ್ಲಿಸಬೇಕು ವರಮಾನ ತೆರಿಗೆ, ರಾಜ್ಯ ಮಾರಾಟ ತೆರಿಗೆ ಕ್ಲಿಯರೆನ್ಸ್‌ ಪ್ರಮಾಣ 
ಮುಂತಾದವುಗಳನ್ನು ಸಲ್ಲಿಸಬೇಕು (ಮೂಲ ಪ್ರತಿಗಳನ್ನು ಪರಿಶೀಲನೆಗೂ ಹಾಗೂ ಪ್ರತಿಗಳನ್ನು ಪತ್ರಾಂಕಿತ ಅಧಿಕಾರಿ/ನೋಟರಿಯಿಂದ 
ದೃಢೀಕರಿಸಿ ಸಲ್ಲಿಸಬೇಕು). (ಭಾಗ 1 ರಲ್ಲಿ) 

14) ಖಾಲೀ ಟೆಂಡರ್‌ ಫಾರ್ಮಗಳನ್ನು ಪಡೆದ ಎಲ್ಲಾ ಗುತ್ತಿಗೆದಾರರು ಸರಿಯಾದ ಇ.ಎಂ.ಡಿ.ಯೊಂದಿಗೆ ಟೆಂಡರಿನಲ್ಲಿ ಕಡ್ಡಾಯವಾಗಿ 
ಭಾಗವಹಿಸಬೇಕು. ತಪ್ಪಿದರೆ ಅಂತಹ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಯಲ್ಲಿಡಲಾಗುವುದನ್ನು ವಿಶೇಷವಾಗಿ ಗಮನಿಸಬೇಕು. 

15) ಖಾಲಿ ಟೆಂಡರ್‌ ಫಾರ್ಮ ಪಡೆಯುವಾಗ ಗುತ್ತಿಗೆದಾರರು ನೋಂದಣಾಧಿಕಾರಿಗಳು, ನೀಡಿದ ಗುತ್ತಿಗೆದಾರರ ಪಾಸ್‌ಬುಕ್ಕನ್ನು ತಪ್ಪದೇ 
ಹಾಜರ್‌ಪಡಿಸಬೇಕು. ತಪ್ಪಿದಲ್ಲಿ ಟೆಂಡರ್‌ ಫಾರ್ಮಗಳನ್ನು ನೀಡಲಾಗುವುದಿಲ್ಲ. 

16) ಭೂಸ್ವಾಧೀನಕ್ಕಾಗಿ ವಿಳಂಬವಾದಲ್ಲಿ ಅದಕ್ಕೆ ಇಲಾಖೆಯು ಯಾವುದೇ ಪರಿಹಾರಕ್ಕಾಗಿ ಹಾಗೂ ತಕರಾರುಗಳಿಗೆ ಜವಾಬ್ದಾರರಿರುವುದಿಲ್ಲ. 

17) ಗುತ್ತಿಗೆದಾರರು ಕೆಲಸಕ್ಕೆ ಐ. ಎಸ್‌.ಐ.ಗುಣಮಟ್ಟದ ಸಿಮೆಂಟ್‌ ಸ್ಟೀಲ್‌ ಮತ್ತು ಪೈಪುಗಳನ್ನು ಸ್ವಂತ ಖರ್ಚಿನಲ್ಲಿ ಖರೀದಿಸಬೇಕು ಮತ್ತು 
ಗುಣಮಟ್ಟದ ಪರೀಕ್ಷೆಗಳಲ್ಲಿ ಒಪ್ಪಿತ ಸಾಮಗ್ರಿಗಳನ್ನು ಮಾತ್ರ ಬಳಸಬೇಕು. 

18) ಕಾಮಗಾರಿಯ ಬಿಲ್ಲುಗಳನ್ನು ಆ ಸಾಲಿನ ಅನುದಾನ ಹಾಗೂ ಹಣ ಭರವಸೆ ಪತ್ರದ ಲಭ್ಯತೆಯನುಸಾರ ಹಣ ಬಟವಾಡೆ 
ಮಾಡಲಾಗುವುದು. ಈ ಬಗ್ಗೆ ಯಾವುದೇ ತಗಾದೆ ತಕರಾರುಗಳಿಗೆ ಆಸ್ಪದವಿಲ್ಲ. ಹಾಗೂ ಕೆಲಸವನ್ನು ಬಿಲ್ಲುಗಳ ಪಾವತಿ ಆಗದ ಕಾರಣ 
ನೀಡಿ ಸ್ಥಗಿತಗೊಳಿಸತಕ್ಕದ್ದಲ್ಲ. 

19) ಗುತ್ತಿಗೆದಾರರು ಟೆಂಡರ್‌ನಲ್ಲಿ ಭಾಗವಹಿಸುವ ಮೊದಲು ಕಾಮಗಾರಿ ಸ್ಥಳವನ್ನು ಪರೀಕ್ಷಿಸಿ ಭಾಗವಹಿಸುವುದು ನಂತರ ಕಾಮಗಾರಿಯ 
ಸ್ಥಳ ಬಗ್ಗೆ ತಂಟೆ ತಕರಾರುಗಳಿಗೆ ಇಲಾಖೆಯು ಜವಾಬ್ದಾರಿಯಾಗಿರುವುದಿಲ್ಲ. 

ಶ್ರೀ ಮನೋಹರ. ರಾ. ವಡ್ಡರ 
ಪಿ.ಆರ್‌. 95 ಕಾರ್ಯನಿರ್ವಾಹಕ ಅಭಿಯಂತರರು, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ. 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ 
ಕ್ರ.ಸ.ಸನೀವಿ/ಬೆಳಗಾವಿ/ಜೆ.ಇ./ ಟೆಂಡರ್‌/05-06/403 ದಿನಾಂಕ: 13ನೇ ಫೆಬ್ರವರಿ 2006 
ಟೆಂಡರ್‌ ಪ್ರಕಟಣೆ (ದ್ವಿಲಕೋಟೆ ಪದ್ಧತಿ) 
ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಕಂಡ ಕೆಲಸಕ್ಕೆ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ 
ನೊಂದಾಯಿಸಿದ ಮೊದಲನೇ ದರ್ಜೆ ಗುತ್ತಿಗೆದಾರರಿಂದ ಮೊಹರಾದ ಟೆಂಡರನ್ನು ದ್ವಿಪ್ರತಿಗಳಲ್ಲಿ ದ್ವಿಲಕೋಟೆ ಪದ್ಧತಿಯಲ್ಲಿ ಆಹ್ವಾನಿಸಲಾಗಿದೆ. ಸದರಿ 
ಟೆಂಡರನ್ನು ದಿನಾಂಕ:28.03.06 ರಂದು ಭಾರತೀಯ ಕಾಲಮಾನ ಸಂಜೆ 4.00 ಗಂಟೆಯವರೆಗೆ 1) ಕಾರ್ಯನಿರ್ವಾಹಕ ಅಭಿಯಂತರರು. ಸಣ್ಣ 
ನೀರಾವರಿ ವಿಭಾಗ, ಬೆಳಗಾವಿ. 2) ಅಧೀಕ್ಷಕ ಇಂಜಿನೀಯರ್‌, ಸಣ್ಣ ನೀರಾವರಿ ವೃತ್ತ, ಬೆಳಗಾವಿ 3) ಮುಖ್ಯ ಇಂಜಿನೀಯರ್‌, ಚಿಕ್ಕ ನೀರಾವರಿ ಉತ್ತರ 
ವಲಯ, ಬಿಜಾಪೂರ ಇವರ ಕಚೇರಿಗಳಲ್ಲಿ ಸ್ವೀಕರಿಸಲಾಗುವುದು. ಟೆಂಡರ್‌ ಭಾಗ-1ನ್ನು ಸಾಧ್ಯವಾದಲ್ಲಿ 28.03.06 ರಂದು ತೆರೆಯಲಾಗುವುದು. 
ಸದರಿ ಕೆಲಸದ ಟೆಂಡರ್‌ ಫಾರ್ಮಗಳಿಗಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿ:4.3.2006 ಕೆಲಸಕ್ಕಾಗಿ ನಮೂದಿಸಿರುವ ಟೆಂಡರ್‌ ಫಾರ್ಮ 
ಬೆಲೆಯನ್ನು ಅರ್ಜಿಯೊಂದಿಗೆ ಡಿ.ಡಿ. ಬ್ಯಾಂಕರ್ಸಚೆಕ್‌/ನಗದು ರೂಪದಲ್ಲಿ ಪಾವತಿ ಮಾಡಬೇಕು. ಪಾವತಿ ಮಾಡಿದ ಹಣವನ್ನು ಯಾವುದೆ ಕಾರಣಕ್ಕೂ 
ಹಿಂದಿರುಗಿಸಲಾಗುವುದಿಲ್ಲ. 

ಕಾಮಗಾರಿಯ ಕರಾರುಗಳು, ಐಟಂವಾರು ಪರಿಮಾಣ ಸಂಪೂರ್ಣ ವಿವರ ನಕ್ಷೆಗಳು ನಿರ್ದೇಶನಗಳನ್ನೊಳಗೊಂಡ ಖಾಲಿ ಟೆಂಡರ್‌ 

ಫಾರ್ಮಗಳನ್ನು ಕಚೇರಿ ಅವಧಿಯಲ್ಲಿ ದಿನಾಂಕ:20.03.06 ರಿಂದ 21.03.06 ರವರೆಗೆ ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ ಈ ಕಚೇರಿಯಿಂದ 
ಪಡೆಯಬಹುದು. ಟೆಂಡರ್‌ ಫಾರ್ಮ್‌ಗಳನ್ನು ಅಂಚೆ ಮೂಲಕ ಪಡೆಯಲು ಇಚ್ಛಿಸಿದಲ್ಲಿ ಸ್ವವಿಳಾಸವಿರುವ ಬಟ್ಟೆಲೇಪಿತ 35 ಸೆಂ.ಮೀx20.5 ಸೆಂ.ಮೀ. 
ಲಕೋಟೆಯನ್ನು ರೂ. 150/- ಗಳ ಅಂಚೆ ಚೀಟಿಯನ್ನು ಲಗತ್ತಿಸಿ ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. ಅಂಚೆ ಸೇವೆಯಲ್ಲಿನ ವಿಳಂಬಕ್ಕೆ ಈ ಇಲಾಖೆಯ 
ಜವಾಬ್ದಾರಿ ಇರುವುದಿಲ್ಲ. 

ಗುತ್ತಿಗೆಗೆ ಸಂಬಂಧಿಸಿದ ನಕ್ಷೆಗಳನ್ನು ವಿವರಗಳನ್ನು ಕಚೇರಿಯ ಸಮಯದಲ್ಲಿ ಗುತ್ತಿಗೆದಾರರು ಪರಿಶೀಲಿಸಬಹುದು. ಮೇಲೆ ನಮೂದಿಸಿದ 

ದಿನಗಳು ಸಾರ್ವತ್ರಿಕ ರಜಾ ಅಥವಾ ಘೋಷಿತ ರಜಾ ದಿನವಾದಲ್ಲಿ ಮುಂದಿನ ಕೆಲಸದ ದಿನವನ್ನು ಪರಿಗಣಿಸಲಾಗುವುದು. 

ಮುಖ್ಯವಾಗಿ ಗುತ್ತಿಗೆದಾರರು ಟೆಂಡರನ್ನು ಭಾಗ-1 ತಾಂತ್ರಿಕ ಬಿಡ್‌ ಮತ್ತು ಭಾಗ-2 ಆರ್ಥಿಕ ಬಿಡ್‌ ಎಂದು ಎರಡು ಭಾಗಗಳಲ್ಲಿ 

ಸಲ್ಲಿಸಬೇಕು. ಭಾಗ-2 ರಲ್ಲಿ ಐಟಂವಾರು ದರಗಳನ್ನು ಟೆಂಡರ್‌ ಪತ್ರಿಕೆಗಳಲ್ಲಿ ಅಡಕಗೊಂಡಿರುವ ವಿಷಯಗಳನ್ನಾದರಿಸಿ. ನಿಗದಿತ ನಮೂನೆ ಷೆಡ್ಕೂಲ್‌ 
“ಬಿ”ಯಲ್ಲಿ ಬರೆದು ಟೆಂಡರು ಪುಸ್ತಕದಲ್ಲಿ ಯಾವುದೆ ಬದಲಾವಣೆ ಮಾಡದೇ ಸಲ್ಲಿಸಬೇಕು. 
ಭಾಗ- 1 ತಾಂತ್ರಿಕ ಬಿಡ್‌ನಲ್ಲಿ ಈ ಕೆಳಕಂಡ ಮಾಹಿತಿಯನ್ನು ಒದಗಿಸತಕ್ಕದ್ದು 

2. ಗುತ್ತಿಗೆದಾರರಿಗೆ ಗುತ್ತಿಗೆಯನ್ನು ನೀಡಬೇಕಾದ ಸಂದರ್ಭದಲ್ಲಿ ಗುತ್ತಿಗೆದಾರರ ಹೆಸರಿನಲ್ಲಿ ಕಳೆದ ಐದು ವರ್ಷಗಳಲ್ಲಿ ಅಂದರೆ (2000-01 

ರಿಂದ 2004-05 ರವರೆಗೆ) 

ಅ. ಕನಿಷ್ಟ ಎರಡು ಆರ್ಥಿಕ ವರ್ಷದಲ್ಲಿ ಅತಿ ಕಡಿಮೆ ಅಂದರೆ ರೂ. 262.00 ಲಕ್ಷಗಳಿಗೆ (ಎಲ್ಲ ಸಿವಿಲ್‌ ಇಂಜಿನೀಯರರಿಂಗ್‌ ಕಾಮಗಾರಿ 
ಮಾತ್ರ) ರಷ್ಟು ಆರ್ಥಿಕ ವಹಿವಾಟನ್ನು ಮಾಡಿರತಕ್ಕದ್ದು. 

ಆ. ಮುಖ್ಯ ಗುತ್ತಿಗೆದಾರರಾಗಿ ಇಂತಹದೇ ಅಂದರೆ ಬ್ರಿಜ/ ಬ್ರಿಡ್ಡ ಕಂ ಬ್ಯಾರೇಜ ನಿರ್ಮಾಣ ಕಾಮಗಾರಿ ಅಂತಹ. ಒಂದೇ ಕಾಮಗಾರಿಯನ್ನು 
ಶೇ. 90 ರಷ್ಟು ಗುತ್ತಿಗೆ ಮೊತ್ತಕ್ಕೆ ಕಡಿಮೆ ಇಲ್ಲದಂತೆ ಅಂದರೆ ರೂ 117.90 ಲಕ್ಷಗಳಿಗೆ ಕಡಿಮೆಯಿಲ್ಲದಂತೆ ಮಾಡಿ ಮುಗಿಸಿರಬೇಕು 
ಮುಖ್ಯ ಗುತ್ತಿಗೆದಾರರಾಗಿ ಅಂದರೆ ಕಾಮಗಾರಿಯನ್ನು ಅವರೆ ನಿರ್ವಹಿಸಿ ಬಿಲ್ಲನ್ನು ಅವರ ಹೆಸರಿನಲ್ಲಿಯೇ ನಮೂದಿಸಿ ಹಣ ಪಾವತಿ 
ಅವರ ಹೆಸರಿನಲ್ಲಿಯೆ ಆದ ಬಗ್ಗೆ ಸಂಬಂಧ ಪಟ್ಟ ಕಾರ್ಯನಿರ್ವಾಹಕ ಇಂಜಿನೀಯರರಿಂದ ಪ್ರಮಾಣ ಪತ್ರ ಸಲ್ಲಿಸಬೇಕು 


೧೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 





ಇ. ಯಾವುದೇ ಒಂದು ವರ್ಷದಲ್ಲಿ ಈ ಕೆಳಗಿನ ಪರಿಮಾಣದ ಕಾಮಗಾರಿಗಳನ್ನು ಸಮರ್ಥ ರೀತಿಯಲ್ಲಿ ನಿರ್ವಹಿಸಿರಬೇಕು. 
ಹಾಗೂ ಈ ಬಗ್ಗೆ ಸಕ್ಷಮ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ ಲಗತ್ತಿಸಿರಬೇಕು 
೧ ಊ pf 
ಅ) ಅಗೆತದ ಕೆಲಸ 12442 ಘನ. ಮೀ. 
ಆ) ಬ್ಯಾರೇಜ ಗೇಟುಗಳು ಹಾಗೂ ಚ್ಯಾನಲ್ಲುಗಳು 22.195 ಎಂ.ಟಿ 
ಇ) ಸಿಮೆಂಟ ಕಾಂಕ್ರೀಟ್‌ 4136.00 ಘನ.ಮೀ. 
ಈ) ಎಚ್‌ ವಾಯ್‌ ಎಸ್‌ ಡಿ ಸ್ಟೀಲ್‌ 53.79 ಎಂ.ಟಿ 


2. 


ಮುಖ್ಯವಾಗಿ ಹಾಗೂ ಮಹತ್ವವಾಗಿ ಈ ಕೆಳಕಂಡ ಯಂತ್ರೋಪಕರಣಗಳನ್ನು ಸ್ವಂತ ಅಥವಾ ಲೀಜ್‌ ಮೇಲೆ ಗುತ್ತಿಗೆದಾರರು 


ಹೊಂದಿರತಕ್ಕದ್ದು (ಈ ಬಗ್ಗೆ ಅವಶ್ಯಕ ದಾಖಲೆಗಳನ್ನು ಪೂರೈಸತಕ್ಕದ್ದು ಲೀಜ್‌ ಆಗಿದ್ದಲ್ಲಿ! ಮುಚ್ಚಳಿಕೆ ಪತ್ರ /ಜಿ.ಪಿ.ಎ ಯ ಮೂಲ ದಾಖಲಾತಿ 


ಒದಗಿಸುವುದು) 


ಅ) ಎಕ್ಸ್‌ ವೇಟರ್‌/ಪೋಕ್ಷೆನ್‌/ಜೆ ಸಿ ಬಿ = 1ಸಂಖ್ಯೆ 
ಆ) ಲಾರಿಗಳು/ಟಿಪ್ಪರಗಳು = 4 ಸಂಖ್ಯೆ 
ಇ) ಕಾಂಕ್ರೀಟ ಮಿಕ್ಸರ = 4ಸಂಖ್ಯೆ 
ಈ) ನೀರು ಎತ್ತುವ ಪಂಪುಗಳು = 4 ಸಂಖ್ಯೆ 
ಉ) ಎರ್‌ ಕಾಂಪ್ರೆಸರ = 1 ಸಂಖ್ಯೆ 
ಊ) ವೈಬ್ರೇಟರ (ಪಿನ/ಟೇಬಲ್‌) = 4ಸಂಖ್ಯೆ 


ಗುತ್ತಿಗೆದಾರರು ಈ ಕೆಳಗಿನ ಸಾಮರ್ಥ್ಯಗಳನ್ನು ತೋರಿಸುವುದು ಅತೀ ಅವಶ್ಯ ಇರುವುದು 
ಈ ಕಾಮಗಾರಿಗಾಗಿ ಒಬ್ಬ ಸಮರ್ಥ ಕನಿಷ್ಟ 5 ವರ್ಷಗಳಲ್ಲಿ ಇಂತಹ ಕಾಮಗಾರಿಯನ್ನು ನಿರ್ವಹಿಸಿದ ಅನುಭವಹೊಂದಿದ ಯೋಜನಾ 
ಅಧಿಕಾರಿಯ ಲಭ್ಯತೆಯ ಬಗ್ಗೆ ಪ್ರಮಾಣ ಪತ್ರ ಹಾಗೂ ಇತರೇ ಅನುಭವವುಳ್ಳ ಕೆಲಸಗಾರರ ಲಭ್ಯತೆಯ ಬಗ್ಗೆ ಪ್ರಮಾಣ ಪತ್ರ 
ನೀಡುವುದು. 
ಈ ಕಾಮಗಾರಿಗೆ ಬೇಕಾದ ಸಂಪನ್ಮೂಲ ಚರಾಸ್ಥಿ ಅಥವಾ ಬ್ಯಾಂಕ್‌ ಕ್ರೆಡಿಟ್‌, ರೂಪದಲ್ಲಿ ಕನಿಷ್ಟ ರೂ. 32.75 ಲಕ್ಷಗಳ ಲಭ್ಯತೆಯ ಬಗ್ಗೆ 
ಪ್ರಮಾಣ ಪತ್ರ (ಕ್ರೆಡಿಟ್‌ ಲೈನ್ಸ/! ಅನುದಾನ ಪ್ರಮಾಣ ಪತ್ರ ಬ್ಯಾಂಕಿನಿಂದ ಪ್ರಮಾಣೀಕರಿಸಿದ್ದು). 
ಈ ಕಾಮಗಾರಿಗಾಗಿ ಬೇಕಾದ ಅವಶ್ಯಕ ಪರಿಣಿತ ತಾಂತ್ರಿಕ ಸಿಬ್ಬಂದಿ ಹೊಂದಿದ ಬಗ್ಗೆ ಅವಶ್ಯ ದಾಖಲೆಗಳನ್ನು ಒದಗಿಸತಕ್ಕದ್ದು. 
ತಾಂತ್ರಿಕ ಬಿಡ್‌ನಲ್ಲಿ ಅರ್ಹತೆ ಹೊಂದಿದವರ ಹೆಸರಿನ ಪಟ್ಟಿಯನ್ನು ಕಾರ್ಯನಿರ್ವಾಹಕ ಅಭಿಯಂತರರು, ಸಣ್ಣ ನೀರಾವರಿ ವಿಭಾಗ, 
ಬೆಳಗಾವಿ, ಇವರ ಕಚೇರಿ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುವುದು. ತಾಂತ್ರಿಕ ಬಿಡ್‌ನಲ್ಲಿ ಅರ್ಹತೆಗಾಗಿ ಸಲ್ಲಿಸಿರುವ ದಸ್ತಾವೇಜುಗಳ 
ಪ್ರಾಮಾಣಿಕತೆ ಮತ್ತು ಸತ್ಯಾಸತ್ಯತೆಗಳನ್ನು ಖಚಿತಗೊಳಿಸಲು ಅವುಗಳ ಮೇಲೆ ಗುತ್ತಿಗೆದಾರರು ದೃಢೀಕರಿಸಿ ಸಹಿ ಮಾಡತಕ್ಕದ್ದು 
ದಸ್ತಾವೇಜುಗಳ ಮೇಲೆ ಗುತ್ತಿಗೆದಾರರು ದೃಢೀಕರಿಸಿ ಸಹಿ ಮಾಡಿರದಿದ್ದಲ್ಲಿ ಅಂತಹ ದಸ್ತಾವೇಜುಗಳ ತಾಂತ್ರಿಕ ಮೌಲ್ಯ ಮಾಪನ 
ಮಾಡಲು ಪರಿಗಣಿಸಲಾಗುವುದಿಲ್ಲ. 


ಸದರಿ ಕಾಮಗಾರಿಯ ಭಾಗ-1ನ್ನು ಮೊದಲು ತೆರೆದು ಮೌಲ್ಯ ನಿರ್ಣಯ ಮಾಡಲಾಗುವುದು. ತಾಂತ್ರಿಕ ಬಿಡ್‌ನಲ್ಲಿ ಅರ್ಹತೆ ಹೊಂದಿದವರ 
ಆರ್ಥಿಕ ಬಿಡ್‌ ಭಾಗ-2ನ್ನು ಸಕ್ಷಮ ಅಧಿಕಾರಿಗಳ ನಿರ್ದೇಶನದಂತೆ ನಿಗದಿಪಡಿಸಲಾದ ದಿನಾಂಕದಂದು ತೆರೆಯಲಾಗುವುದು. 

ಟೆಂಡರಿನ ಇತರ ಷರತ್ತುಗಳು ಫಾರ್ಮ ಪಿಡಬ್ಲ್ಯೂಜಿ 65 ಮತ್ತು ಪಿಡಬ್ಲ್ಯೂಜಿ 66 ಮತ್ತು ಪಾರದರ್ಶಕತೆ ಅಧಿನಿಯಮ 1999 ಮತ್ತು 
2000 ಅಧಿನಿಯಮಗಳನ್ಹಯ ಇರುತ್ತದೆ. ಹಾಗೂ ಸರ್ಕಾರಿ ಸುತ್ತೋಲೆ ನಂ. ಪಿ. ಡಬ್ಲ್ಯೂಜಿ 1359 ಎಸ್‌.ಓ.ಎಫ್‌. ಸಿ. 2001 ಪ 2) 
ದಿನಾಂಕ:3/12/02 ರನ್ವಯ ಇರುತ್ತದೆ. 


ಕಾಮಗಾರಿಯ ವಿವರಣೆ 



































ಅ. ಕೆಲಸದ ಹೆಸರು ಟೆಂಡರಿಗಿಟ್ಟ ಇಡಗಂಟು ಅಂದಾಜು ಟೆಂಡರ್‌ ಫಾರ್ಮ ಕೆಲಸವನ್ನು | ಗುತ್ತಿಗೆದಾರರ 
ನಂ ಅಂದಾಜು ಮೊತ್ತ ಮೊತ್ತ ಲಕ್ಷ ಬೆಲೆ ರೂ. ತೆರಿಗೆ ಮುಗಿಸುವ ದರ್ಜೆ 
ಲಕ್ಷ ರೂ.ಗಳಲ್ಲಿ. ರೂ.ಗಳಲ್ಲಿ ಪ್ರತ್ಯೇಕ ಕಾಲಮಿತಿ 
ಹಿಂದಿರುಗಿಸಲಾಗದು ಮಳೆಗಾಲ 
ಬಿಟ್ಟು 
1. ಬೆಳಗಾವಿ ಜಿಲ್ಲೆಯ 131.00 1.31 130007 ತೆರಿಗೆ 12 ತಿಂಗಳು | ಪ್ರಥಮ 
ಚಿಕ್ಕೋಡಿ ತಾ ಸಿದ್ದಾಳ ದರ್ಜೆ 
ಗ್ರಾಮದ ಹತ್ತಿರ ಸಿವಿಲ್‌ 
ವೇದಗಂಗಾ ನದಿಗೆ 
ಅಡ್ಡವಾಗಿ ಬ್ರಿಜ್‌ ಕಂ 
ಬ್ಯಾರೇಜ ನಿರ್ಮಾಣ 
ಸೂಚನೆ: 1) ಯಾವ ಕಾರಣವನ್ನು ನೀಡದೇ ಯಾವುದೇ ಅಥವಾ ಎಲ್ಲಾ ಟೆಂಡರುಗಳನ್ನು ನಿರಾಕರಿಸುವ ಹಕ್ಕನ್ನು ಇಲಾಖೆ ಕಾದಿರಿಸಿಕೊಂಡಿದೆ. 


2) 


3) 


ಮುಂಗಡ ಠೇವಣಿಯನ್ನು ಕಾರ್ಯನಿರ್ವಾಹಕ ಅಭಿಯಂತರರು, ಚಿಕ್ಕ ನೀರಾವರಿ ವಿಭಾಗ, ಬೆಳಗಾವಿ ಇವರ ಹೆಸರಿನಲ್ಲಿ ನಿಗದಿ ಠೇವಣಿ 
ಮಾಡಿದ ರಸೀದಿಯನ್ನು ಅಥವಾ ಬ್ಯಾಂಕ್‌ ಗ್ಯಾರಂಟಿ ಕೆಲಸದ ಹೆಸರನ್ನು ನಮೂದಿಸಿ ಅಥವಾ ರಾಷ್ಟ್ರೀಯ ಉಳಿತಾಯ ಯೋಜನೆ 
ಸರ್ಟಿಫಿಕೇಟುಗಳನ್ನು ಈ ಕೆಳಗೆ ಸಹಿ ಮಾಡಿದವರಿಗೆ ಪಾವತಿಯಾಗುವಂತೆ ಪ್ಲೆಡ್ಡ ಮಾಡಿ ಕಳುಹಿಸುವುದು ಹಾಗೆ ಮಾಡಲು ತಪ್ಪಿದಲ್ಲಿ 
ಟೆಂಡರುಗಳನ್ನು ನೇರವಾಗಿ ನಿರಾಕರಿಸಲಾಗುವುದು (ಭಾಗ 1ರಲ್ಲಿ) 

ವ್ಯಾಲಿಡಿಟಿಯ ಪೀರೀಡ್‌ ತೊಂಬತ್ತು (90) ದಿವಸಗಳ ಅವಧಿಯನ್ನು ಒಳಗೊಂಡಿದ್ದು ಮುಂಗಡ ಠೇವಣಿ ಕ್ರಮಬದ್ಧತೆಯು ಅದೇ 
ಅವಧಿಗೆ ಬೇಕಾಗುತ್ತದೆ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೬೯ 





4) ಗುತ್ತಿಗೆದಾರರು ಟೆಂಡರ್‌ ಫಾರ್ಮಗಳಿಗಾಗಿ ಅರ್ಜಿಸಲ್ಲಿಸುವಾಗ್ಗೆ, ಚಾಲ್ತಿಯಲ್ಲಿರುವ ನೋಂದಣಿ ನಕಲನ್ನು ಸಲ್ಲಿಸಬೇಕು, ಹಾಗೂ 
ಇತ್ತೀಚಿನ ನವಿಕೃತ ನೊಂದಣಿ ಪತ್ರವನ್ನು ಸಲ್ಲಿಸಬೇಕು ವರಮಾನ ತೆರಿಗೆ, ರಾಜ್ಯ ಮಾರಾಟ ತೆರಿಗೆ ಕ್ಲಿಯರೆನ್ಸ್‌ ಪ್ರಮಾಣ 
ಮುಂತಾದವುಗಳನ್ನು ಸಲ್ಲಿಸಬೇಕು (ಮೂಲ ಪ್ರತಿಗಳನ್ನು ಪರಿಶೀಲನೆಗೂ ಹಾಗೂ ಪ್ರತಿಗಳನ್ನು ಪತ್ರಾಂಕಿತ ಅಧಿಕಾರಿ/ನೋಟರಿಯಿಂದ 
ದೃಢೀಕರಿಸಿ ಸಲ್ಲಿಸಬೇಕು). (ಭಾಗ 1 ರಲ್ಲಿ) 

5) ಖಾಲೀ ಟೆಂಡರ್‌ ಫಾರ್ಮಗಳನ್ನು ಪಡೆದ ಎಲ್ಲಾ ಗುತ್ತಿಗೆದಾರರು ಸರಿಯಾದ ಇ.ಎಂ.ಡಿ.ಯೊಂದಿಗೆ ಟೆಂಡರಿನಲ್ಲಿ ಕಡ್ಡಾಯವಾಗಿ 
ಭಾಗವಹಿಸಬೇಕು. ತಪ್ಪಿದರೆ ಅಂತಹ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಯಲ್ಲಿಡಲಾಗುವುದನ್ನು ವಿಶೇಷವಾಗಿ ಗಮನಿಸಬೇಕು. 

6 ಖಾಲಿ ಟೆಂಡರ್‌ ಫಾರ್ಮ ಪಡೆಯುವಾಗ ಗುತ್ತಿಗೆದಾರರು ನೋಂದಣಾಧಿಕಾರಿಗಳು, ನೀಡಿದ ಗುತ್ತಿಗೆದಾರರ ಪಾಸ್‌ಬುಕ್ಕನ್ನು ತಪ್ಪದೇ 
ಹಾಜರ್‌ಪಡಿಸಬೇಕು. ತಪ್ಪಿದಲ್ಲಿ ಟೆಂಡರ್‌ ಫಾರ್ಮಗಳನ್ನು ನೀಡಲಾಗುವುದಿಲ್ಲ. 

7 ಭೂಸ್ವಾಧೀನಕ್ಕಾಗಿ ವಿಳಂಬವಾದಲ್ಲಿ ಅದಕ್ಕೆ ಇಲಾಖೆಯು ಯಾವುದೇ ಪರಿಹಾರಕ್ಕಾಗಿ ಹಾಗೂ ತಕರಾರುಗಳಿಗೆ ಜವಾಬ್ದಾರರಿರುವುದಿಲ್ಲ. 

8) ಗುತ್ತಿಗೆದಾರರು ಕೆಲಸಕ್ಕೆ ಐ. ಎಸ್‌.ಐ.ಗುಣಮಟ್ಟದ ಸಿಮೆಂಟ್‌ ಸ್ಟೀಲ್‌ ಮತ್ತು ಪೈಪುಗಳನ್ನು ಸ್ವಂತ ಖರ್ಚಿನಲ್ಲಿ ಖರೀದಿಸಬೇಕು ಮತ್ತು 
ಗುಣಮಟ್ಟದ ಪರೀಕ್ಷೆಗಳಲ್ಲಿ ಒಪ್ಪಿತ ಸಾಮಗ್ರಿಗಳನ್ನು ಮಾತ್ರ ಬಳಸಬೇಕು. 

9) ಕಾಮಗಾರಿಯ ಬಿಲ್ಲುಗಳನ್ನು ಆ ಸಾಲಿನ ಅನುದಾನ ಹಾಗೂ ಹಣ ಭರವಸೆ ಪತ್ರದ ಲಭ್ಯತೆಯನುಸಾರ ಹಣ ಬಟವಾಡೆ 
ಮಾಡಲಾಗುವುದು. ಈ ಬಗ್ಗೆ ಯಾವುದೇ ತಗಾದೆ ತಕರಾರುಗಳಿಗೆ ಆಸ್ಪದವಿಲ್ಲ. ಹಾಗೂ ಕೆಲಸವನ್ನು ಬಿಲ್ಲುಗಳ ಪಾವತಿ ಆಗದ ಕಾರಣ 
ನೀಡಿ ಸ್ಥಗಿತಗೊಳಿಸತಕ್ಕದ್ದಲ್ಲ. 

10) ಗುತ್ತಿಗೆದಾರರು ಟೆಂಡರ್‌ನಲ್ಲಿ ಭಾಗವಹಿಸುವ ಮೊದಲು ಕಾಮಗಾರಿ ಸ್ಥಳವನ್ನು ಪರೀಕ್ಷಿಸಿ ಭಾಗವಹಿಸುವುದು ನಂತರ ಕಾಮಗಾರಿಯ 
ಸ್ಥಳ ಬಗ್ಗೆ ತಂಟೆ ತಕರಾರುಗಳಿಗೆ ಇಲಾಖೆಯು ಜವಾಬ್ದಾರಿಯಾಗಿರುವುದಿಲ್ಲ. 

ಶ್ರೀ ಮನೋಹರ. ರಾ. ವಡ್ಡರ 
ಪಿ.ಆರ್‌. 96 ಕಾರ್ಯನಿರ್ವಾಹಕ ಅಭಿಯಂತರರು ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ. 


ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ 
ಕ್ರ.ಸ.ಸನೀವಿ/ಬೆಳಗಾವಿ/ಜೆ.ಇ./ ಟೆಂಡರ್‌/05-06404ದಿನಾಂಕ: 13ನೇ ಫೆಬ್ರವರಿ 2006 
ಟೆಂಡರ್‌ ಪ್ರಕಟಣೆ 


ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಕಂಡ ಕೆಲಸಕ್ಕೆ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ 
ನೊಂದಾಯಿಸಿದ ಮೊದಲನೇ ದರ್ಜೆ ಗುತ್ತಿಗೆದಾರರಿಂದ ಮೊಹರಾದ ಟೆಂಡರನ್ನು ಆಹ್ವಾನಿಸಲಾಗಿದೆ. ಸದರಿ ಟೆಂಡರನ್ನು ದಿನಾಂಕ:21.03.06 ರಂದು 
ಭಾರತೀಯ ಕಾಲಮಾನ ಸಂಜೆ 4.00 ಗಂಟೆಯವರೆಗೆ 1) ಕಾರ್ಯನಿರ್ವಾಹಕ ಅಭಿಯಂತರರು. ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ. ಇವರ 
ಕಚೇರಿಗಳಲ್ಲಿ ಸ್ವೀಕರಿಸಲಾಗುವುದು. 

ಸದರಿ ಕೆಲಸದ ಟೆಂಡರ್‌ ಫಾರ್ಮಗಳಿಗಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿ:3.3.2006 ಕೆಲಸಕ್ಕಾಗಿ ನಮೂದಿಸಿರುವ ಟೆಂಡರ್‌ ಫಾರ್ಮ 
ಬೆಲೆಯನ್ನು ಅರ್ಜಿಯೊಂದಿಗೆ ಡಿ.ಡಿ. ಬ್ಯಾಂಕರ್ಸ್‌ಚೆಕ್‌/ನಗದು ರೂಪದಲ್ಲಿ ಪಾವತಿ ಮಾಡಬೇಕು. ಪಾವತಿ ಮಾಡಿದ ಹಣವನ್ನು ಯಾವುದೆ ಕಾರಣಕ್ಕೂ 
ಹಿಂದಿರುಗಿಸಲಾಗುವುದಿಲ್ಲ. 

ಕಾಮಗಾರಿಯ ಕರಾರುಗಳು, ಐಟಂವಾರು ಪರಿಮಾಣ ಸಂಪೂರ್ಣ ವಿವರ ನಕ್ಷೆಗಳು ನಿರ್ದೇಶನಗಳನ್ನೊಳಗೊಂಡ ಖಾಲಿ ಟೆಂಡರ್‌ 
ಫಾರ್ಮಗಳನ್ನು ಕಚೇರಿ ಅವಧಿಯಲ್ಲಿ ದಿನಾಂಕ:16.03.06 ರಿಂದ 17.03.06 ರವರೆಗೆ ಕಾರ್ಯನಿರ್ವಾಹಕ ಅಭಿಯಂತರರು ಸಣ್ಣ ನೀರಾವರಿ ವಿಭಾಗ, 
ಬೆಳಗಾವಿ ಈ ಕಚೇರಿಯಿಂದ ಪಡೆಯಬಹುದು. ಟೆಂಡರ್‌ ಫಾರ್ಮಗಳನ್ನು ಅಂಚೆ ಮೂಲಕ ಪಡೆಯಲು ಇಚ್ಛಿಸಿದಲ್ಲಿ ಸ್ವವಿಳಾಸವಿರುವ ಬಟ್ಟೆಲೇಪಿತ 35 
ಸೆಂ.ಮೀ220.5 ಸೆಂ.ಮೀ. ಲಕೋಟೆಯನ್ನು ರೂ. 150- ಗಳ ಅಂಚೆ ಚೀಟಿಯನ್ನು ಲಗತ್ತಿಸಿ ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. ಅಂಚೆ ಸೇವೆಯಲ್ಲಿನ 
ವಿಳಂಬಕ್ಕೆ ಈ ಇಲಾಖೆಯು ಜವಾಬ್ದಾರಿ ಇರುವುದಿಲ್ಲ. 

ಗುತ್ತಿಗೆಗೆ ಸಂಬಂಧಿಸಿದ ನಕ್ಷೆಗಳನ್ನು ವಿವರಗಳನ್ನು ಕಚೇರಿಯ ಸಮಯದಲ್ಲಿ ಗುತ್ತಿಗೆದಾರರು ಪರಿಶೀಲಿಸಬಹುದು. ಮೇಲೆ ನಮೂದಿಸಿದ 
ದಿನಗಳು ಸಾರ್ವತ್ರಿಕ ರಜಾ ಅಥವಾ ಘೋಷಿತ ರಜಾ ದಿನವಾದಲ್ಲಿ ಮುಂದಿನ ಕೆಲಸದ ದಿನವನ್ನು ಪರಿಗಣಿಸಲಾಗುವುದು. 

ಟೆಂಡರಿನ ಇತರ ಷರತ್ತುಗಳು ಫಾರ್ಮ ಪಿಡಬ್ಲ್ಯೂ ಜಿ 65 ಮತ್ತು ಪಿಡಬ್ಲ್ಯೂಜಿ 66 ಮತ್ತು ಪಾರದರ್ಶಕತೆ ಅಧಿನಿಯಮ 1999 ಮತ್ತು 
2000 ಅಧಿನಿಯಮಗಳನ್ವಯ ಇರುತ್ತದೆ. ಹಾಗೂ ಸರ್ಕಾರಿ ಸುತ್ತೋಲೆ ನಂ. ಪಿ.ಡಬ್ಲ್ಯೂಜಿ 1359 ಎಸ್‌. ಓ. ಎಫ್‌. ಸಿ. 2001 (ಪ2) ದಿ:3/12/02 
ರನ್ವಯ ಇರುತ್ತದೆ. 

ಕಾಮಗಾರಿಯ ವಿವರಣೆ 











ಆ ಕೆಲಸದ ಹೆಸರು ಟೆಂಡರಿಗಿಟ್ಟ ಇಡಗಂಟು ಟೆಂಡರ್‌ ಫಾರ್ಮ ಕೆಲಸವನ್ನು ಗುತ್ತಿಗೆದಾರರ 
ನಂ ಅಂದಾಜು ಮೊತ್ತ ಅಂದಾಜು ಬೆಲೆ ರೂ. ತೆರಿಗೆ ಮುಗಿಸುವ ದರ್ಜೆ 
ಲಕ್ಷ ರೂ.ಗಳಲ್ಲಿ. ಮೊತ್ತ ಲಕ್ಷ ಪ್ರತ್ಯೇಕ ಕಾಲಮಿತಿ 
ರೂ.ಗಳಲ್ಲಿ  ಹಿಂದಿರುಗಿಸಲಾಗದು ಮಳೆಗಾಲ 
ಬಿಟ್ಟು 
1. | ರಾಮದುರ್ಗ ತಾಲ್ಲೂಕಿನ 24.50 0.245 2450* ತೆರಿಗೆ 6 ತಿಂಗಳು | ದ್ವೀತಿಯ ದರ್ಜೆ 
ಭಾಗೋಜಿ ಕೊಪ್ಪದ ಹತ್ತಿರ (ಸಿವ್ದಿಲ್‌) 
ಇಂಗು ಕೆರೆ ನಿರ್ಮಾಣ 
2. | ರಾಮದುರ್ಗ ತಾಲ್ಲೂಕಿನ 23.73 0.24 2400+ ತೆರಿಗೆ 6 ತಿಂಗಳು ದ್ವೀತಿಯ ದರ್ಜೆ 
ಹುಲಕುಂದ ಹತ್ತಿರ ಇಂಗು ಕೆರೆ (ಸಿವ್ದಿಲ್‌) 
ನಿರ್ಮಾಣ 





























೧೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ 


ಭಾಗ - ೫ 








ನಂ 


ಕೆಲಸದ ಹೆಸರು 


ಟೆಂಡರಿಗಿಟ್ಟ 


ಅಂದಾಜು ಮೊತ್ತ 


ಲಕ್ಷ ರೂ.ಗಳಲ್ಲಿ. 


ಇಡಗಂಟು 
ಅಂದಾಜು 
ಮೊತ್ತ ಲಕ್ಷ 
ರೂ.ಗಳಲ್ಲಿ 


ಟೆಂಡರ ಫಾರ್ಮ 
ಬೆಲೆ ರೂ. ತೆರಿಗೆ 
ಪ್ರತ್ಯೇಕ 
ಹಿಂದಿರುಗಿಸಲಾಗದು 


ಕೆಲಸವನ್ನು 
ಮುಗಿಸುವ 
ಕಾಲಮಿತಿ 
ಮಳೆಗಾಲ 
ಬಿಟ್ಟು 


ಗುತ್ತಿಗೆದಾರರ 
ದರ್ಜೆ 





ಅಥಣಿ ತಾಲ್ಲೂಕಿನ ಹಿರೆಹಳ್ಳ 
ಅಡ್ಡವಾಗಿ ಸುಟ್ಟಟ್ಟಿ (ಶಿವನೂರ) 
ಹತ್ತಿರ ಬ್ಯಾರೇಜ ನಿರ್ಮಾಣ 


36.29 


0.36 


3600+ ತೆರಿಗೆ 


9 ತಿಂಗಳು 


ಪ್ರಥಮ ದರ್ಜೆ 
(ಸಿವ್ಹಿಲ್‌) 





ಹುಕ್ಕೇರಿ ತಾಲ್ಲೂಕಿನ 
ಯಲಿಮುನವಳ್ಳಿ ಹತ್ತಿರ 
(ಬಸವಣ್ಣ ಕೆರೆ) ಸ.ನೀ. ಕೆರೆ 
ನಿರ್ಮಾಣ 


46.14 


0.46 


4600+ ತೆರಿಗೆ 


9 ತಿಂಗಳು 


ಪ್ರಥಮ ದರ್ಜೆ 
(ಸಿವ್ಹಿಲ್‌) 











ಚಿಕ್ಕೋಡಿ ತಾಲ್ಲೂಕಿನ 
ಮೀರಾಪುಹಟ್ಟಿ ಲಕ್ಷ್ಮೀ ಕೊಡಿ 
ಹತ್ತಿರ ಇಂಗು ಕೆರೆ ನಿರ್ಮಾಣ 





23.93 


0.24 








2400* ತೆರಿಗೆ 





6 ತಿಂಗಳು 





ದ್ವಿತೀಯ ದರ್ಜೆ 
(ಸಿವ್ದಿಲ್‌) 





ಪಿ.ಆರ್‌. 97 





: 1) 


2) 


3) 


4) 


5) 


8) 


9) 


10) 


11) 


12) 


ಯಾವ ಕಾರಣವನ್ನು ನೀಡದೇ ಯಾವುದೇ ಅಥವಾ ಎಲ್ಲಾ ಟೆಂಡರುಗಳನ್ನು ನಿರಾಕರಿಸುವ ಹಕ್ಕನ್ನು ಇಲಾಖೆ ಕಾದಿರಿಸಿಕೊಂಡಿದೆ. 
ಮುಂಗಡ ಠೇವಣಿಯನ್ನು ಕಾರ್ಯನಿರ್ವಾಹಕ ಅಭಿಯಂತರರು, ಚಿಕ್ಕ ನೀರಾವರಿ ವಿಭಾಗ, ಬೆಳಗಾವಿ ಇವರ ಹೆಸರಿನಲ್ಲಿ ನಿಗದಿ ಠೇವಣಿ 
ಮಾಡಿದ ರಸೀದಿಯನ್ನು ಅಥವಾ ಬ್ಯಾಂಕ್‌ ಗ್ಯಾರಂಟಿ ಕೆಲಸದ ಹೆಸರನ್ನು ನಮೂದಿಸಿ ಅಥವಾ ರಾಷ್ಟ್ರೀಯ ಉಳಿತಾಯ ಯೋಜನೆ 
ಸರ್ಟಿಫಿಕೇಟುಗಳನ್ನು ಈ ಕೆಳಗೆ ಸಹಿ ಮಾಡಿದವರಿಗೆ ಪಾವತಿಯಾಗುವಂತೆ ಫ್ಲೆಡ್ಡ ಮಾಡಿ ಕಳುಹಿಸುವುದು ಹಾಗೆ ಮಾಡಲು ತಪ್ಪಿದಲ್ಲಿ 
ಟೆಂಡರುಗಳನ್ನು ನೇರವಾಗಿ ನಿರಾಕರಿಸಲಾಗುವುದು 
ವ್ಯಾಲಿಡಿಟಿಯ ಪೀರೀಡ್‌ ತೊಂಬತ್ತು (90 ದಿವಸಗಳ ಅವಧಿಯನ್ನು ಒಳಗೊಂಡಿದ್ದು ಮುಂಗಡ ಠೇವಣಿ ಕ್ರಮಬದ್ಧತೆಯು ಅದೇ 
ಅವಧಿಗೆ ಬೇಕಾಗುತ್ತದೆ. 
ಗುತ್ತಿಗೆದಾರರು ಟೆಂಡರ್‌ ಫಾರ್ಮಗಳಿಗಾಗಿ ಅರ್ಜಿಸಲ್ಲಿಸುವಾಗ್ಗೆ ಚಾಲ್ತಿಯಲ್ಲಿರುವ ನೋಂದಣಿ ನಕಲನ್ನು ಸಲ್ಲಿಸಬೇಕು, ಹಾಗೂ 
ಇತ್ತೀಚಿನ ನವಿಕೃತ ನೊಂದಣಿ ಪತ್ರವನ್ನು ಸಲ್ಲಿಸಬೇಕು ವರಮಾನ ತೆರಿಗೆ, ರಾಜ್ಯ ಮಾರಾಟ ತೆರಿಗೆ ಕ್ಲಿಯರನ್ಸ್‌ ಪ್ರಮಾಣ 
ಮುಂತಾದವುಗಳನ್ನು ಸಲ್ಲಿಸಬೇಕು (ಮೂಲ ಪ್ರತಿಗಳನ್ನು ಪರಿಶೀಲನೆಗೂ ಹಾಗೂ ಪ್ರತಿಗಳನ್ನು ಪತ್ರಾಂಕಿತ ಅಧಿಕಾರಿ/ನೋಟರಿಯಿಂದ 
ದೃಢೀಕರಿಸಿ ಸಲ್ಲಿಸಬೇಕು). 
ಖಾಲಿ ಟೆಂಡರ್‌ ಫಾರ್ಮಗಳನ್ನು ಪಡೆದ ಎಲ್ಲಾ ಗುತ್ತಿಗೆದಾರರು ಸರಿಯಾದ ಇ.ಎಂ.ಡಿ.ಯೊಂದಿಗೆ ಟೆಂಡರಿನಲ್ಲಿ ಕಡ್ಡಾಯವಾಗಿ 
ಭಾಗವಹಿಸಬೇಕು. ತಪ್ಪಿದರೆ ಅಂತಹ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಯಲ್ಲಿಡಲಾಗುವುದನ್ನು ವಿಶೇಷವಾಗಿ ಗಮನಿಸಬೇಕು. 
ಖಾಲಿ ಟೆಂಡರ್‌ ಫಾರ್ಮ ಪಡೆಯುವಾಗ ಗುತ್ತಿಗೆದಾರರು ನೋಂದಣಾಧಿಕಾರಿಗಳು, ನೀಡಿದ ಗುತ್ತಿಗೆದಾರರ ಪಾಸಬುಕ್ಕನ್ನು ತಪ್ಪದೇ 
ಹಾಜರ್‌ಪಡಿಸಬೇಕು. ತಪ್ಪಿದಲ್ಲಿ ಟೆಂಡರ್‌ ಫಾರ್ಮಗಳನ್ನು ನೀಡಲಾಗುವುದಿಲ್ಲ. 
ಭೂಸ್ತಾಧೀನಕ್ಕಾಗಿ ವಿಳಂಬವಾದಲ್ಲಿ ಅದಕ್ಕೆ ಇಲಾಖೆಯು ಯಾವುದೇ 
ಜವಾಬ್ದಾರಿಯಾಗಿರುವುದಿಲ್ಲ. 
ಗುತ್ತಿಗೆದಾರರು ಕೆಲಸಕ್ಕೆ ಐ. ಎಸ್‌.ಐ.ಗುಣಮಟ್ಟದ ಸಿಮೆಂಟ್‌ ಸ್ಟೀಲ್‌ ಮತ್ತು ಪೈಪುಗಳನ್ನು ಸ್ವಂತ ಖರ್ಚಿನಲ್ಲಿ ಖರೀದಿಸಬೇಕು ಮತ್ತು 
ಗುಣಮಟ್ಟದ ಪರೀಕ್ಷೆಗಳಲ್ಲಿ ಒಪ್ಪಿತ ಸಾಮಗ್ರಿಗಳನ್ನು ಮಾತ್ರ ಬಳಸಬೇಕು. 
ಕಾಮಗಾರಿಯ ಬಿಲ್ಲುಗಳನ್ನು ಆ ಸಾಲಿನ ಅನುದಾನ ಹಾಗೂ ಹಣ ಭರವಸೆ ಪತ್ರದ ಲಭ್ಯತೆಯನುಸಾರ ಹಣ ಬಟವಾಡೆ 
ಮಾಡಲಾಗುವುದು. ಈ ಬಗ್ಗೆ ಯಾವುದೇ ತಗಾದೆ ತಕರಾರುಗಳಿಗೆ ಆಸ್ಪದವಿಲ್ಲ. ಹಾಗೂ ಕೆಲಸವನ್ನು ಸ್ಥಗಿತಗೊಳಿಸತಕ್ಕದ್ದಲ್ಲ. 
ಗುತ್ತಿಗೆದಾರರು ಟೆಂಡರ್‌ನಲ್ಲಿ ಭಾಗವಹಿಸುವ ಮೊದಲು ಕಾಮಗಾರಿ ಸ್ಥಳವನ್ನು ಪರೀಕ್ಷಿಸಿ ಭಾಗವಹಿಸುವುದು ನಂತರ ಕಾಮಗಾರಿಯ 
ಸ್ಥಳ ಬಗ್ಗೆ ತಂಟೆ ತಕರಾರುಗಳಿಗೆ ಇಲಾಖೆಯು ಜವಾಬ್ದಾರಿಯಾಗಿರುವುದಿಲ್ಲ. 
ಸದರಿ ಗುತ್ತಿಗೆಯನ್ನು ಉಲ್ಲೇಖಿತ ಸರ್ಕಾರಿ ಸುತ್ತೋಲೆಯನ್ವಯ Post-Qualification Criteria ರಂತೆ ಗುತ್ತಿಗೆಯನ್ನು ನೀಡುವ 
ಮೊದಲು ನಿರ್ಧಾರ ತೆಗೆದುಕೊಳ್ಳಲಾಗುವುದು. ಹಾಗೂ ಗುತ್ತಿಗೆದಾರರ ಗುತ್ತಿಗೆ ನಿರ್ವಹಿಸುವ ಸಾಮರ್ಥ್ಯವು ಪ್ರತಿ ಕಾಮಗಾರಿಯ 
ಟೆಂಡರ್‌ ಇಟ್ಟ ಮೊತ್ತಕ್ಕೆ ಕಡಿಮೆ ಇಲ್ಲದಂತೆ ಸಿದ್ದಪಡಿಸಬೇಕು. (ಸರ್ಕಾರಿ ಸುತ್ತೋಲೆ ನಂ. ಪಿ. ಡಬ್ಲ್ಯೂಜಿ 1359 ಎಸ್‌. ಓ. ಎಫ್‌. 
ಸಿ. 2001 (ಪ2) ದಿ: 3/12/02 ರನ್ವಯ ಈ ಅಂಶವನ್ನು ಗುತ್ತಿಗೆದಾರರು ಗಮನಿಸಲು ಸೂಚಿಸಿದೆ. 
ಗುತ್ತಿಗೆದಾರರು ಇಂತಹುದೆ ಕಾಮಗಾರಿಯನ್ನು ಟೆಂಡರಿಗೆ ಇಟ್ಟ ಮೊತ್ತದ ಪ್ರತಿಶತ 90 ರಷ್ಟು ಮೊತ್ತಕ್ಕೆ ಕಡಿಮೆ ಇಲ್ಲದಂತೆ (ಅಂದರೆ ಸಣ್ಣ 
ನೀರಾವರಿ ಕೆರೆ/ ಇಂಗು ಕೆರೆ! ಬ್ಯಾರೇಜು ನಿರ್ಮಾಣ) ಮುಖ್ಯ ಗುತ್ತಿಗೆದಾರರಾಗಿ ನಿರ್ವಹಿಸಿದ ಬಗ್ಗೆ ಪ್ರಮಾಣ ಪತ್ರವನ್ನು 
ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಶ್ರೀ ಮನೋಹರ. ರಾ. ವಡ್ಡರ 
ಕಾರ್ಯನಿರ್ವಾಹಕ ಅಭಿಯಂತರರು ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ 
ಕ್ರ.ಸಂ.ಸನೀವಿ/ಬೆಳಗಾವಿ/ಜೆ.ಇ./ ಟೆಂಡರ್‌/05-06/405, ದಿನಾಂಕ: 13ನೇ ಫೆಬ್ರವರಿ2006 
ಟೆಂಡರ್‌ ಪ್ರಕಟಣೆ 


ಪರಿಹಾರಕ್ಕಾಗಿ ಹಾಗೂ ತಕರಾರುಗಳಿಗೆ 


ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಕಂಡ ಕೆಲಸಕ್ಕೆ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ 
ನೊಂದಾಯಿಸಿದ ಮೊದಲನೇ ದರ್ಜೆ ಗುತ್ತಿಗೆದಾರರಿಂದ ಮೊಹರಾದ ಟೆಂಡರನ್ನು ಆಹ್ವಾನಿಸಲಾಗಿದೆ. ಸದರಿ ಟೆಂಡರನ್ನು ದಿನಾಂಕ:21.03.06 ರಂದು 
ಭಾರತೀಯ ಕಾಲಮಾನ ಸಂಜೆ 4.00 ಗಂಟೆಯವರೆಗೆ ಕಾರ್ಯನಿರ್ವಾಹಕ ಅಭಿಯಂತರರು. ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ.ಇವರ ಕಚೇರಿಯಲ್ಲಿ 
ಸ್ವೀಕರಿಸಲಾಗುವುದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೭೧ 





ಸದರಿ ಕೆಲಸದ ಟೆಂಡರ್‌ ಫಾರ್ಮಗಳಿಗಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿ:3.3.2006 ಕೆಲಸಕ್ಕಾಗಿ ನಮೂದಿಸಿರುವ ಟೆಂಡರ್‌ ಫಾರ್ಮ 
ಬೆಲೆಯನ್ನು ಅರ್ಜಿಯೊಂದಿಗೆ ಡಿ.ಡಿ. ಬ್ಯಾಂಕರ್ಸಚೆಕ್‌/ನಗದು ರೂಪದಲ್ಲಿ ಪಾವತಿ ಮಾಡಬೇಕು. ಪಾವತಿ ಮಾಡಿದ ಹಣವನ್ನು 
ಹಿಂದಿರುಗಿಸಲಾಗುವುದಿಲ್ಲ. 

ಕಾಮಗಾರಿಯ ಕರಾರುಗಳು, ಐಟಂವಾರು ಪರಿಮಾಣ ಸಂಪೂರ್ಣ ವಿವರ ನಕ್ಷೆಗಳು ನಿರ್ದೇಶನಗಳನ್ನೊಳಗೊಂಡ ಖಾಲಿ ಟೆಂಡರ್‌ 
ಫಾರ್ಮಗಳನ್ನು ಕಚೇರಿ ಅವಧಿಯಲ್ಲಿ ದಿನಾಂಕ:16.03.06 ರಿಂದ 17.03.06 ರವರೆಗೆ ಕಾರ್ಯನಿರ್ವಾಹಕ ಅಭಿಯಂತರರು ಸಣ್ಣ ನೀರಾವರಿ ವಿಭಾಗ, 
ಬೆಳಗಾವಿ ಈ ಕಚೇರಿಯಿಂದ ಪಡೆಯಬಹುದು. ಟೆಂಡರ್‌ ಫಾರ್ಮಗಳನ್ನು ಅಂಚೆ ಮೂಲಕ ಪಡೆಯಲು ಇಚ್ಛಿಸಿದಲ್ಲಿ ಸ್ವವಿಳಾಸವಿರುವ ಬಟ್ಟೆಲೇಪಿತ 35 
ಸೆಂ.ಮೀ೦0.5 ಸೆಂ.ಮೀ. ಲಕೋಟೆಯನ್ನು ರೂ. 150-ಗಳ ಅಂಚೆ ಚೀಟಿಯನ್ನು ಲಗತ್ತಿಸಿ ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. ಅಂಚೆ ಸೇವೆಯಲ್ಲಿನ 
ವಿಳಂಬಕ್ಕೆ ಈ ಇಲಾಖೆಯು ಜವಾಬ್ದಾರಿ ಇರುವುದಿಲ್ಲ. 

ಗುತ್ತಿಗೆಗೆ ಸಂಬಂಧಿಸಿದ ನಕ್ಷೆಗಳನ್ನು ವಿವರಗಳನ್ನು ಕಚೇರಿಯ ಸಮಯದಲ್ಲಿ ಗುತ್ತಿಗೆದಾರರು ಪರಿಶೀಲಿಸಬಹುದು. ಮೇಲೆ ನಮೂದಿಸಿದ 
ದಿನಗಳು ಸಾರ್ವತ್ರಿಕ ರಜಾ ಅಥವಾ ಘೋಷಿತ ರಜಾ ದಿನವಾದಲ್ಲಿ ಮುಂದಿನ ಕೆಲಸದ ದಿನವನ್ನು ಪರಿಗಣಿಸಲಾಗುವುದು. 

ಟೆಂಡರಿನ ಇತರ ಷರತ್ತುಗಳು ಫಾರ್ಮ ಪಿಡಬ್ಲ್ಯೂ ಜಿ 65 ಮತ್ತು ಪಿಡಬ್ಲ್ಯೂಜಿ 66 ಮತ್ತು ಪಾರದರ್ಶಕತೆ ಅಧಿನಿಯಮ 1999 ಮತ್ತು 
2000 ಅಧಿನಿಯಮಗಳನ್ವ್ಹಯ ಇರುತ್ತದೆ. ಹಾಗೂ ಸರ್ಕಾರಿ ಸುತ್ತೋಲೆ ನಂ. ಪಿ.ಡಬ್ಲ್ಯೂಜಿ 1359 ಎಸ್‌. ಓ. ಎಫ್‌. ಸಿ. 2001 (ಪಿ) ದಿ:3/12/02 
ರನ್ವಯ ಇರುತ್ತದೆ. 

ಕಾಮಗಾರಿಯ ವಿವರಣೆ 

















ಅ. ಕೆಲಸದ ಹೆಸರು ಟೆಂಡರಿಗಿಟ್ಟ ಇಡಗಂಟು ಟೆಂಡರ್‌ ಫಾರ್ಮ ಕೆಲಸವನ್ನು ಗುತ್ತಿಗೆದಾರರ 
ನಂ ಅಂದಾಜು ಅಂದಾಜು ಬೆಲೆ ರೂ. ತೆರಿಗೆ ಮುಗಿಸುವ ದರ್ಜೆ 
ಮೊತ್ತ ಲಕ್ಷ ಮೊತ್ತ ಲಕ್ಷ ಪ್ರತ್ಯೇಕ ಕಾಲಮಿತಿ 
ರೂ. ಗಳಲ್ಲಿ ರೂ.ಗಳಲ್ಲಿ | ಹಿಂದಿರುಗಿಸಲಾಗದು | ಮಳೆಗಾಲ ಬಿಟ್ಟು 
1. | ಚಿಕ್ಕೋಡಿ ತಾಲ್ಲೂಕಿನ ವಾಳ್ಕಿ 22.55 0.23 2250 * ತೆರಿಗೆ 6 ತಿಂಗಳು ದ್ವೀತಿಯ ದರ್ಜೆ 
ಹತ್ತಿರ ಇಂಗು ಕೆರೆ ಸುದಾರಣೆ (ಸಿವ್ದಿಲ್‌) 
2. | ಬೆಳಗಾವಿ ತಾಲ್ಲೂಕಿನ 48.15 0.482 4800+ ತೆರಿಗೆ 6 ತಿಂಗಳು ಪ್ರಥಮ ದರ್ಜೆ 
ಸಾಂವಗಾಂವ ಕೆರೆ ಸುಧಾರಣೆ (ಸಿವ್ದಿಲ್‌) 




















ಸೂಚನೆ: 1) ಯಾವ ಕಾರಣವನ್ನು ನೀಡದೇ ಯಾವುದೇ ಅಥವಾ ಎಲ್ಲಾ ಟೆಂಡರುಗಳನ್ನು ನಿರಾಕರಿಸುವ ಹಕ್ಕನ್ನು ಇಲಾಖೆ ಕಾದಿರಿಸಿಕೊಂಡಿದೆ. 

2) ಮುಂಗಡ ಠೇವಣಿಯನ್ನು ಕಾರ್ಯನಿರ್ವಾಹಕ ಅಭಿಯಂತರರು, ಚಿಕ್ಕ ನೀರಾವರಿ ವಿಭಾಗ, ಬೆಳಗಾವಿ ಇವರ ಹೆಸರಿನಲ್ಲಿ ನಿಗದಿ ಠೇವಣಿ 
ಮಾಡಿದ ರಸೀದಿಯನ್ನು ಅಥವಾ ಬ್ಯಾಂಕ್‌ ಗ್ಯಾರಂಟಿ ಕೆಲಸದ ಹೆಸರನ್ನು ನಮೂದಿಸಿ ಅಥವಾ ರಾಷ್ಟ್ರೀಯ ಉಳಿತಾಯ ಯೋಜನೆ 
ಸರ್ಟಿಫಿಕೇಟುಗಳನ್ನು ಈ ಕೆಳಗೆ ಸಹಿ ಮಾಡಿದವರಿಗೆ ಪಾವತಿಯಾಗುವಂತೆ ಪ್ಲೆಡ್ಡ ಮಾಡಿ ಕಳುಹಿಸುವುದು ಹಾಗೆ ಮಾಡಲು ತಪ್ಪಿದಲ್ಲಿ 
ಟೆಂಡರುಗಳನ್ನು ನೇರವಾಗಿ ನಿರಾಕರಿಸಲಾಗುವುದು 

3) ವ್ಯಾಲಿಡಿಟಿಯ ಪೀರೀಡ್‌ ತೊಂಬತ್ತು (90 ದಿವಸಗಳ ಅವಧಿಯನ್ನು ಒಳಗೊಂಡಿದ್ದು ಮುಂಗಡ ಠೇವಣಿ ಕ್ರಮಬದ್ಧತೆಯು ಅದೇ 
ಅವಧಿಗೆ ಬೇಕಾಗುತ್ತದೆ. 

4) ಗುತ್ತಿಗೆದಾರರು ಟೆಂಡರ್‌ ಫಾರ್ಮಗಳಿಗಾಗಿ ಅರ್ಜಿಸಲ್ಲಿಸುವಾಗ್ಗೆ, ಚಾಲ್ತಿಯಲ್ಲಿರುವ ನೋಂದಣಿ ನಕಲನ್ನು ಸಲ್ಲಿಸಬೇಕು, ಹಾಗೂ 
ಇತ್ತೀಚಿನ ನವಿಕೃತ ನೊಂದಣಿ ಪತ್ರವನ್ನು ಸಲ್ಲಿಸಬೇಕು ವರಮಾನ ತೆರಿಗೆ, ರಾಜ್ಯ ಮಾರಾಟ ತೆರಿಗೆ ಕ್ಲಿಯರೆನ್ಸ್‌ ಪ್ರಮಾಣ 
ಮುಂತಾದವುಗಳನ್ನು ಸಲ್ಲಿಸಬೇಕು (ಮೂಲ ಪ್ರತಿಗಳನ್ನು ಪರಿಶೀಲನೆಗೂ ಹಾಗೂ ಪ್ರತಿಗಳನ್ನು ಪತ್ರಾಂಕಿತ ಅಧಿಕಾರಿ[ನೋಟರಿಯಿಂದ 
ದೃಢೀಕರಿಸಿ ಸಲ್ಲಿಸಬೇಕು). 

5) ಖಾಲೀ ಟೆಂಡರ್‌ ಫಾರ್ಮಗಳನ್ನು ಪಡೆದ ಎಲ್ಲಾ ಗುತ್ತಿಗೆದಾರರು ಸರಿಯಾದ ಇ.ಎಂ.ಡಿ.ಯೊಂದಿಗೆ ಟೆಂಡರಿನಲ್ಲಿ ಕಡ್ಡಾಯವಾಗಿ 
ಭಾಗವಹಿಸಬೇಕು. ತಪ್ಪಿದರೆ ಅಂತಹ ಗುತ್ತಿಗೆದಾರರನ್ನು ಕಪ್ಪಪಟ್ಟಿಯಲ್ಲಿಡಲಾಗುವುದನ್ನು ವಿಶೇಷವಾಗಿ ಗಮನಿಸಬೇಕು. 

6 ಖಾಲಿ ಟೆಂಡರ್‌ ಫಾರ್ಮ ಪಡೆಯುವಾಗ ಗುತ್ತಿಗೆದಾರರು ನೋಂದಣಾಧಿಕಾರಿಗಳು, ನೀಡಿದ ಗುತ್ತಿಗೆದಾರರ ಪಾಸ್‌ಬುಕ್ಕನ್ನು ತಪ್ಪದೇ 
ಹಾಜರ್‌ಪಡಿಸಬೇಕು. ತಪ್ಪಿದಲ್ಲಿ ಟೆಂಡರ್‌ ಫಾರ್ಮಗಳನ್ನು ನೀಡಲಾಗುವುದಿಲ್ಲ. 

7 ಭೂಸ್ವಾಧೀನಕ್ಕಾಗಿ ವಿಳಂಬವಾದಲ್ಲಿ ಅದಕ್ಕೆ ಇಲಾಖೆಯು ಯಾವುದೇ ಪರಿಹಾರಕ್ಕಾಗಿ ಹಾಗೂ ತಕರಾರುಗಳಿಗೆ 
ಜವಾಬ್ದಾರಿಯಾಗಿರುವುದಿಲ್ಲ. 

8) ಗುತ್ತಿಗೆದಾರರು ಕೆಲಸಕ್ಕೆ ಐ. ಎಸ್‌.ಐ.ಗುಣಮಟ್ಟದ ಸಿಮೆಂಟ್‌ ಸ್ಟೀಲ್‌ ಮತ್ತು ಪೈಪುಗಳನ್ನು ಸ್ವಂತ ಖರ್ಚಿನಲ್ಲಿ ಖರೀದಿಸಬೇಕು ಮತ್ತು 
ಗುಣಮಟ್ಟದ ಪರೀಕ್ಷೆಗಳಲ್ಲಿ ಒಪ್ಪಿತ ಸಾಮಗ್ರಿಗಳನ್ನು ಮಾತ್ರ ಬಳಸಬೇಕು. 

9) ಕಾಮಗಾರಿಯ ಬಿಲ್ಲುಗಳನ್ನು ಆ ಸಾಲಿನ ಅನುದಾನ ಹಾಗೂ ಹಣ ಭರವಸೆ ಪತ್ರದ ಲಭ್ಯತೆಯನುಸಾರ ಹಣ ಬಟವಾಡೆ 
ಮಾಡಲಾಗುವುದು. ಈ ಬಗ್ಗೆ ಯಾವುದೇ ತಗಾದೆ ತಕರಾರುಗಳಿಗೆ ಆಸ್ಪದವಿಲ್ಲ. ಹಾಗೂ ಕೆಲಸವನ್ನು ಸ್ಥಗಿತಗೊಳಿಸತಕ್ಕದ್ದಲ್ಲ. 

10) ಗುತ್ತಿಗೆದಾರರು ಟೆಂಡರ್‌ನಲ್ಲಿ ಭಾಗವಹಿಸುವ ಮೊದಲು ಕಾಮಗಾರಿ ಸ್ಥಳವನ್ನು ಪರೀಕ್ಷಿಸಿ ಭಾಗವಹಿಸುವುದು ನಂತರ ಕಾಮಗಾರಿಯ 
ಸ್ಥಳ ಬಗ್ಗೆ ತಂಟೆ ತಕರಾರುಗಳಿಗೆ ಇಲಾಖೆಯು ಜವಾಬ್ದಾರಿಯಾಗಿರುವುದಿಲ್ಲ. 

11) ಸದರಿ ಗುತ್ತಿಗೆಯನ್ನು ಉಲ್ಲೇಖಿತ ಸರ್ಕಾರಿ ಸುತ್ತೋಲೆಯನ್ವಯ £೦$!-0೩॥10800೧ 0೮11618 ರಂತೆ ಗುತ್ತಿಗೆಯನ್ನು ನೀಡುವ 
ಮೊದಲು ನಿರ್ಧಾರ ತೆಗೆದುಕೊಳ್ಳಲಾಗುವುದು. ಹಾಗೂ ಗುತ್ತಿಗೆದಾರರ ಗುತ್ತಿಗೆ ನಿರ್ವಹಿಸುವ ಸಾಮರ್ಥ್ಯವು ಪ್ರತಿ ಕಾಮಗಾರಿಯ 
ಟೆಂಡರ್‌ ಇಟ್ಟ ಮೊತ್ತಕ್ಕೆ ಕಡಿಮೆ ಇಲ್ಲದಂತೆ ಸಿದ್ದಪಡಿಸಬೇಕು.(ಸರ್ಕಾರಿ ಸುತ್ತೋಲೆ ನಂ. ಪಿ. ಡಬ್ಲ್ಯೂಜಿ 1359 ಎಸ್‌. ಓ. ಎಫ್‌. 
ಸಿ. 2001 (ಪ2) ದಿ: 3/12/02 ರನ್ವಯ ಈ ಅಂಶವನ್ನು ಗುತ್ತಿಗೆದಾರರು ಗಮನಿಸಲು ಸೂಚಿಸಿದೆ. 

ಶ್ರೀ ಮನೋಹರ. ರಾ. ವಡ್ಡರ 
ಪಿ.ಆರ್‌. 98 ಕಾರ್ಯನಿರ್ವಾಹಕ ಅಭಿಯಂತರರು ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ 





೧೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 





ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಚಿಕ್ಕಮಗಳೂರು ವೃತ್ತ, ಚಿಕ್ಕಮಗಳೂರು, 
ಅಧಿಸೂಚನೆ 
ಸಂಖ್ಯೆ:ಎ2 ಹರಾಜು! ಸಿಆರ್‌! 1 /2005-06, ದಿನಾಂಕ: 6ನೇ ಫೆಬ್ರವರಿ 2006 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಈ ಕೆಳಗೆ ನಮೂದಿಸಿದ ನಾಟಾ ಸಂಗ್ರಹಾಲಯಗಳಲ್ಲಿ ಲಭ್ಯವಿರುವ ಬೀಟೆ 
ಸಾಗುವಾನಿ ಇತರೆ ಜಾತಿಯ ನಾಟಾ ಹಾಗೂ ಸೌದೆಗಳನ್ನು ಡಿಪೋವಿನ ಮುಂದೆ ಸೂಚಿಸಿದ ದಿನಾಂಕದಂದು ಬಹಿರಂಗ ಹರಾಜು ಮಾರಾಟದಲ್ಲಿ 
ವಿಕ್ರಯಿಸಲು ಸಾಮಾನ್ಯ ಅವಗಾಹನೆಗಾಗಿ ಪ್ರಕಟಿಸಿದೆ. 

















ಕ್ರ. ವಿಭಾಗದ ಮತ್ತು ಹರಾಜು ಹರಾಜಿಗಿಟ್ಟ ನಾಟಾ ಸೌದೆಯ ಅಂದಾಜು ಪ್ರಮಾಣ (ಘ.ಮೀ. ಗಳಲ್ಲಿ) 
ಸಂ. | ಡಿಪೋದ ಹೆಸರು ದಿನಾಂಕ ಬೀಟೆ ಸಾಗುವಾನಿ | ಕಾಡು | ಇತರೆ ಜಾತಿಯ ನಾಟಾ ಬಿಲೆಟ್ಸ್‌ ಸೌದೆ ಪೋಲ್ಸ್‌ 
ಜಾತಿ (ಸಂಖ್ಯೆ) 

1 ಕೊಪ್ಪ ವಿಭಾಗ: 

1 ನರಸಿಂಹ 07.03.06 | 35.000 4.000 ದ 5.000 (ನಂದಿ) 260.000 | 1700 
ರಾಜಪುರ 08.03.06 | (ಸರ್ಕಾರಿ) 5.000 (ಮತಿ) (ಅಕೇಶಿಯಾ) (ಅಕೇಶಿಯಾ) 
ಸರ್ಕಾರಿ ನಾಟಾ 25.243 50.000 (ಜಂಬೆ) 16 
ಸಂಗ್ರಹಾಲಯ (ಖಾಸಗಿ) 5.000 (ಹೊನ್ನೆ) ಬಂಡಲುಗಳು 

370.000 (ಅಕೇಶಿಯಾ (ಬಿದಿರು ಕಡ್ಡಿ) 
ನಾಟಾ) 

100.000 

(ಇತರೆ ಜಾತಿ ನಾಟಾ) 

20.000 

(ಹುನಾಲು) 

2 | ಸಂಗಮೇಶ್ವರಪೇಟೆ | 09.03.06 | 16.500 | 33.000 (ಮತ್ತಿ) 59.000 ಇ 6000 
ನಾಟಾ 10.03.06 | (ಸರ್ಕಾರಿ) 18.000 (ಹೊನ್ನೆ) (ಅಕೇಶಿಯಾ) (ಸಾಗುವಾನಿ) 
ಸಂಗ್ರಹಾಲಯ 2.000 10.000 (ನಂದಿ) 1900 

(ಖಾಸಗಿ) 800.000 (ಅಕೇಶಿಯಾ (ಅಕೇಶಿಯಾ) 
ನಾಟಾ) 
125.000 (ಇತರೆ ಜಾತಿ 
ನಾಟಾ) 






































ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 83 ಚಿಕ್ಕಮಗಳೂರು ವೃತ್ತ, ಚಿಕ್ಕಮಗಳೂರು. 
IN THE COURT OF IV ADDITIONAL CITY CIVIL JUDGE: BANGALORE 
P&SC.No. 15006/2006 

PETITIONERS: VIS RESPONDENTS: 
1. SmtK. GOWRI NIL 

Wife of Mr. R. Ravichandran (late) 

aged 37 years residing at Old No.8/1, 

New No. 10 17th Cross, 

Lakshmipuram Ulsoor, Bangalore - 560 008 

PUBLIC NOTICE 

Notice is hereby given that a petition has been made to this court under Section 278 of the Indian 
Succession Act, for grant of letters of administration in respect of the immoveable property of deceased 
R. Ravichandran who died on 15.12.2005 at Bangalore. 

Be it known that no caveat has been entered and the said petition is posted for hearing on 
27.3.2006. All persons claiming to have any interest in the assets of the deceased may come and see the 
proceedings before the grant of letters of administration. 

Given under my hand and the seal of the Court on this the 22nd day of February 2006. 

By Order of the Court, 
P.D. 27 Assistant Registrar, 
City Civil Court, Mayo Hall Unit, Bangalore. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೭೩ 





ಜಲ ಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, ನಂ.4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ : / 2005-06 
ನಂ. ಕಾ.ಇಂ./ಬಿಡಿಎನ್‌-4 ಪಿ.ಬಿ.-1:ಟೆಂಡರು ಪ್ರಕಟಣೆ 2005-06/4255/11, ದಿನಾಂಕ: 28ನೇ ಜನವರಿ 2006 

ಮೊಹರಾದ ಶೇಕಡಾವಾರು/ಐಟಂವಾರು ಟೆಂಡರ್‌ಗಳನ್ನು ನಿಗದಿತ ನಮೂನೆಯಲ್ಲಿ ದ್ವಿಪ್ರತಿಗಳಲ್ಲಿ ಈ ಕೆಳಕಾಣಿಸಿರುವ ಕಾಮಗಾರಿಗಳಿಗೆ 
ನೊಂದಾಯಿಸಲ್ಪಟ್ಟಿರುವ ಅರ್ಹ ಗುತ್ತಿಗೆದಾರರಿಂದ ಕರ್ನಾಟಕ ರಾಜ್ಯಪಾಲರ ಪರವಾಗಿ ಕಾರ್ಯಪಾಲಕ ಇಂಜಿನಿಯರ್‌, ನಂ.4 ಬಿ.ಆರ್‌.ಎಲ್‌.ಬಿ.ಸಿ. 
ವಿಭಾಗ ಭದ್ರಾವತಿ ಇವರಿಂದ ಆಹ್ವಾನಿಸಲಾಗಿದೆ. 

1. ನಿಗದಿತ ಖಾಲಿ ಟೆಂಡರ್‌ ಫಾರಂಗಳನ್ನು ಕೋರಿ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿ: 1.3.06 ಸಂಜೆ 5.30 ರವರೆಗೆ 

2. ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ: 2.3.06 ಮತ್ತು 3.3.06 ಸಂಜೆ 5.30 ರವರೆಗೆ 

3. ತುಂಬಿದ ಟೆಂಡರ್‌ಗಳನ್ನು ಸ್ವೀಕರಿಸುವ ದಿನಾಂಕ: 3.3.06 ಮತ್ತು 4.3.06 ಸಂಜೆ 4.00 ರವರೆಗೆ 

4. ಕೆಲಸವನ್ನು ಮುಗಿಸುವ ಅವಧಿ: ಒಂದು ತಿಂಗಳು (ಕಾಲುವೆಯಲ್ಲಿ ನೀರು ಹರಿಯುವಿಕೆ ಹೊರತುಪಡಿಸಿ) 

ಟೆಂಡರ್‌ ಫಾರಂಗಳನ್ನು ದಿನಾಂಕ: 4.3.06 ಸಂಜೆ 4.00 ಗಂಟೆಗೆ ಅಥವಾ ಇನ್ನಾವುದೇ ದಿನದಂದು ಕಛೇರಿಯಲ್ಲಿ ಹಾಜರಿರುವ 
ಟೆಂಡರ್‌ದಾರರ ಅಥವಾ ಇನ್ನಾವುದೇ ನೋಂದಾಯಿತ ಗುತ್ತಿಗೆದಾರರ ಸಮಕ್ಷಮದಲ್ಲಿ ತೆರೆಯಲಾಗುವುದು. 

ಹೆಚ್ಚಿನ ವಿವರಗಳನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. ಟೆಂಡರ್‌ನಲ್ಲಿ ಸೂಚಿಸಿರುವ ದಿನಾಂಕಗಳು ರಜಾ ದಿನವೆಂದು 
ಘೋಷಿಸಲ್ಪಟ್ಟರೆ ಮುಂದಿನ ಕೆಲಸದ ದಿನವನ್ನು ಟೆಂಡರಿನಲ್ಲಿ ತಿಳಿಸಿದ ದಿನಾಂಕದ ಬದಲಾಗಿ ಪರಿಗಣಿಸಲಾಗುವುದು. 


ಬ 









































ಕ್ರ. ಕೆಲಸದ ಹೆಸರು ಟೆಂಡರ್‌ಗೆ ಇಡಲಾದ ಇ.ಎಂ.ಡಿ. ಟೆಂಡರ್‌ ಫಾರಂ ಬೆಲೆ | ಗುತ್ತಿಗೆದಾರರ 
ಸಂ. ಮೊತ್ತ ರೂ.ಗಳಲ್ಲಿ ರೂ.ಗಳಲ್ಲಿ (ತೆರಿಗೆಗಳು ಪ್ರತ್ಯೇಕ ದರ್ಜೆ 
ರೂ.ಗಳಲ್ಲಿ 
1) ಶೇಖಡವಾರು 
1 Improvements to combined canal of 1,96,750/- 4,950/- 300/- Class Ill 
2nd & 3rd of near Kenegada of LBC & above 
2 Impts to Dam Top IB and 4,85,000/- 12,150/- 500 -do- 
reconditioning and erection of 
electrical transformer at IB yard 
3 Impts to colony IB and 1,96,000/- 4,900/- 300/- -do- 
reconditioning of Electrical 
transformers 
4 | Electrification and repairs to moving 3,94,000/- 9850/- 500/- -do- 
arrangements of 75 T capacity 
Gantry Crane of Bhadra Dam 
5 | Electrification to 45 T Capacity 1,96,500/- 4950/- 300/- -do- 
Gantry at RBC of Bhadra Dam 
6 | Impts and providing lining from Ch 2,94,295/- 7370/- 300/- -do- 
0.93 Km to 1.05 km of 2nd dy of 
BRRBC 
7 | Re-constn of Deck slab culvert at 3,94,000/- 9850/- 500/- -do- 
Ch 7.50 km and improvements to 
deck-slab culverts at Ch 6.20, 6.60 
km of 6th dy. 
8 | Impts to SE office building and No.1 4,89,950/- 12,250/- 500/- -60- 
Sub-Division office building B.R. 
Project 
2) ಐಟಂವಾರು 
1 | Providing lining Improvements and 8,77,800/- 17600/- 1000/- Class Ill 
Re-constn of structure of Halsur & above 
branch Canal from Ch 0.00 to 0.20 
km under 2nd dy of BRRBC 























ಸೂಚನೆಗಳು: 
1) ನಿಗದಿತ ಟೆಂಡರ್‌ ಫಾರಂನಲ್ಲಿ ಕಾಮಗಾರಿಯ ವಿವರಗಳನ್ನು ಮತ್ತು ಟೆಂಡರಿನ ಷರತ್ತುಗಳನ್ನು ಒದಗಿಸಲಾಗಿದೆ. ಟೆಂಡರುದಾರರು 
ಹಾಕುವಾಗ ಪಾಲಿಸಬೇಕಾಗಿರುವ ನಿಬಂಧನೆಗಳನ್ನು ಸಹ ಒದಗಿಸಲಾಗಿದೆ. ಅದರಂತೆ ಟೆಂಡರ್‌ ಹಾಕಬೇಕು. 
2 ಇ.ಎಂ.ಡಿ. ಮೊತ್ತವನ್ನು ಡಿಮ್ಯಾಂಡ್‌ ಡ್ರಾಫ್ಟ್‌, ಬ್ಯಾಂಕರ್ಸ್‌ ಚೆಕ್‌, ಎಫ್‌.ಡಿ.ಆರ್‌. ಟಿ.ಡಿ.ಆರ್‌ ಮತ್ತು ಬ್ಯಾಂಕ್‌ ಗ್ಯಾರಂಟಿಗಳನ್ನು 
ರಾಷ್ಟ್ರೀಕೃತ ಬ್ಯಾಂಕ್‌ಗಳಿಂದ ಮಾತ್ರ ಸೂಚಿಸಿರುವ ಮೊತ್ತಕ್ಕೆ ಕಾರ್ಯಪಾಲಕ ಇಂಜಿನಿಯರ್‌ ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ 





೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 
ಭದ್ರಾವತಿ ಇವರ ಹೆಸರಿನಲ್ಲಿ ಪಾವತಿಸಿರಬೇಕು. ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟನ್ನು ಕಾರ್ಯಪಾಲಕ ಇಂಜಿನಿಯರ್‌ ಹೆಸರಿನಲ್ಲಿ 
ಫ್ಲೆಡ್ಜ್‌ ಮಾಡಿರಬೇಕು. ತಪ್ಪಿದಲ್ಲಿ ಅಂತಹ ಟೆಂಡರುಗಳನ್ನು ತಿರಸ್ಕರಿಸಲಾಗುವುದು. 

3) ಯಾವುದೇ ನಿಬಂಧನೆಗಳನ್ನು ಒಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 

4) ಇ.ಎಂ.ಡಿ. ಯ ಠೇವಣಿ ಕ್ರಮಬದ್ಧತೆಯು (ವ್ಯಾಲಿಡಿಟಿಪೀರಿಯಡ್‌) 90 ದಿನಗಳ ಅವಧಿಯನ್ನು ಒಳಗೊಂಡಿರಬೇಕಾಗಿರುತ್ತದೆ. 

5) ಇತ್ತೀಚಿನ ಸೇಲ್‌ ಟ್ಯಾಕ್ಸ್‌ ಕ್ಲಿಯರೆನ್ಸ್‌ ಸರ್ಟಿಫಿಕೇಟನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

6) ಟೆಂಡರನ್ನು ಯಾವುದೇ ಕಾರಣವಿಲ್ಲದೆ ಮುಂದೂಡುವ ಸ್ವೀಕರಿಸುವ, ತಿರಸ್ಕರಿಸುವ ಅಧಿಕಾರವು ಕಾರ್ಯಪಾಲಕ ಇಂಜಿನಿಯರ್‌ 
ಇವರಿಗೆ ಇರುತ್ತದೆ. 

7) ಇಲಾಖಾವತಿಯಿಂದ ಯಾವುದೇ ಕಾಮಗಾರಿ ನಿರ್ಮಾಣ ವಸ್ತುಗಳನ್ನು ವಿತರಿಸಲಾಗುವುದಿಲ್ಲ. ಗುತ್ತಿಗೆದಾರರೇ ಸ್ವಂತ ಏರ್ಪಾಟು 
ಮಾಡಿಕೊಳ್ಳತಕ್ಕದ್ದು. 

8) ಜೇಷ್ಠತೆಯ ಆಧಾರದ ಮೇಲೆ ಗುತ್ತಿಗೆದಾರರ ವಿಪತ್ರಗಳನ್ನು ಪಾವತಿಸಲಾಗುವುದು. 

9) ಖಾಲಿ ಟೆಂಡರ್‌ ಪುಸ್ತಕವನ್ನು ಖರೀದಿಸಿ ಕ್ರಮಬದ್ಧವಾಗಿ ಟೆಂಡರ್‌ ಹಾಕದೇ ಇದ್ದ ಮತ್ತು ಮೂರು ಬಾರಿ ಪುನರಾವರ್ತನೆ ಮಾಡಿದ 
ಗುತ್ತಿಗೆದಾರರು ಮುಂದಿನ ಟೆಂಡರ್‌ಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. 

10) ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿಯೇ ಪೂರ್ಣಗೊಳಿಸಬೇಕು ಹಾಗೂ ಕಾಮಗಾರಿಗೆ ಅಗತ್ಯವಿರುವ ಸಾಮಗ್ರಿ ಮತ್ತು 
ಯಂತ್ರೋಪಕರಣಗಳನ್ನು ಮುಂಚೆಯೇ ಮುಂಗಡವಾಗಿ ವ್ಯವಸ್ಥೆ ಮಾಡಿಕೊಳ್ಳಬೇಕು. 

11) ಕಾಮಗಾರಿಯನ್ನು ಪ್ರಾರಂಭಿಸುವ ಪ್ರೋಗ್ರಾಂ ಮತ್ತು ಪ್ರೋಗ್ರೇಸ್‌ ಪಟ್ಟಿಯನ್ನು ಲಗತ್ತಿಸುವುದು ಮತ್ತು ನಿಗದಿತ ಸಮಯದೊಳಗೆ 
ಮುಗಿಸತಕ್ಕದ್ದು. 

12) ಪ್ರಕಟಣೆಯಲ್ಲಿರುವ ಕ್ರಮ ಸಂ. 2,3,4 ಮತ್ತು 5 ಕಾಮಗಾರಿಗಳಿಗೆ ತಾವು ಇದೇ ತರಹದ ಕೆಲಸ ಮಾಡಿದ, ಅನುಭವ ಹೊಂದಿದ 
ವಿವರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಅರ್ಜಿಯೊಂದಿಗೆ ಒದಗಿಸಬೇಕು. 

ಎಸ್‌.ಹೆಚ್‌. ಮಂಜಪ್ಪ 
ಪಿ.ಆರ್‌. 106 


ಕಾರ್ಯಪಾಲಕ ಅಭಿಯಂತರರು, 
ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ. 


ಜಲ ಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, ನಂ.4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ 
ಟೆಂಡರ್‌ ಪ್ರಕಟಣೆ : 1/2005-06 


ನಂ. ಕಾ.ಇಂ./ಬಿಡಿಎನ್‌-4 ಪಿ.ಬಿ.-3:ಟೆಂಡರು ಪ್ರಕಟಣೆ 2005-06/429411, ದಿನಾಂಕ: 1ನೇ ಫೆಬ್ರವರಿ 2006 


ಮೊಹರಾದ ಶೇಕಡಾವಾರು ಟೆಂಡರ್‌ಗಳನ್ನು ನಿಗದಿತ ನಮೂನೆಯಲ್ಲಿ ದ್ವಿಪ್ರತಿಗಳಲ್ಲಿ ಈ ಕೆಳಕಾಣಿಸಿರುವ ಕಾಮಗಾರಿಗಳಿಗೆ 
ನೊಂದಾಯಿಸಲ್ಪಟ್ಟಿರುವ ಅರ್ಹ ಗುತ್ತಿಗೆದಾರರಿಂದ ಕರ್ನಾಟಕ ರಾಜ್ಯಪಾಲರ ಪರವಾಗಿ ಕಾರ್ಯಪಾಲಕ ಇಂಜಿನಿಯರ್‌, ನಂ.4 ಬಿ.ಆರ್‌.ಎಲ್‌.ಬಿ.ಸಿ. 
ವಿಭಾಗ ಭದ್ರಾವತಿ ಇವರಿಂದ ಆಹ್ವಾನಿಸಲಾಗಿದೆ. 
ಟೆಂಡರ್‌ ಕಾರ್ಯಕ್ರಮ ಪಟ್ಟಿ ಈ ಕೆಳಗಿನಂತಿದೆ. 


1. 
2. 
3. 
4. 


ನಿಗದಿತ ಖಾಲಿ ಟೆಂಡರ್‌ ಫಾರಂಗಳನ್ನು ಕೋರಿ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿ: 3.3.2006 ಸಂಜೆ 5.30 ರವರೆಗೆ 
ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ: 4.3.2006 ಸಂಜೆ 5.30 ರವರೆಗೆ 

ತುಂಬಿದ ಟೆಂಡರ್‌ಗಳನ್ನು ಸ್ವೀಕರಿಸುವ ದಿನಾಂಕ: 6.3.2006 ರಿಂದ ಸಂಜೆ 4.00 ರವರೆಗೆ 

ಕೆಲಸವನ್ನು ಮುಗಿಸುವ ಅವಧಿ: 20 ದಿವಸಗಳು 


ಟೆಂಡರ್‌ ಫಾರಂಗಳನ್ನು ದಿನಾಂಕ: 6.3.2006 ಸಂಜೆ 4.30 ಗಂಟೆಗೆ ಅಥವಾ ಇನ್ನಾವುದೇ ದಿನದಂದು ಕಛೇರಿಯಲ್ಲಿ ಹಾಜರಿರುವ 
ಟೆಂಡರ್‌ದಾರರ ಅಥವಾ ಇನ್ನಾವುದೇ ನೋಂದಾಯಿತ ಗುತ್ತಿಗೆದಾರರ ಸಮಕ್ಷಮದಲ್ಲಿ ತೆರೆಯಲಾಗುವುದು. 
ಹೆಚ್ಚಿನ ವಿವರಗಳನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. ಟೆಂಡರ್‌ನಲ್ಲಿ ಸೂಚಿಸಿರುವ ದಿನಾಂಕಗಳು ರಜಾ ದಿನವೆಂದು 


ಘೋಷಿ 


ಸಲ್ಪಟ್ಟರೆ ಮುಂದಿನ ಕೆಲಸದ ದಿನವನ್ನು ಟೆಂಡರಿನಲ್ಲಿ ತಿಳಿಸಿದ ದಿನಾಂಕದ ಬದಲಾಗಿ ಪರಿಗಣಿಸಲಾಗುವುದು. 






































ಕ್ರ. ಕೆಲಸದ ಹೆಸರು ಟೆಂಡರ್‌ಗೆ ಇಡಲಾದ | ಇ.ಎಂ.ಡಿ. | ಟೆಂಡರ್‌ ಫಾರಂ ಬೆಲೆ | ಗುತ್ತಿಗೆದಾರರ 

ಸಂ. ಮೊತ್ತ (ತೆರಿಗೆಗಳು ಪ್ರತ್ಯೇಕ) ದರ್ಜೆ 

1 2 3 4 5 6 
2701 (Bhadra) Head of Account Rs Rs Rs 

1 | Jungle clearing and Improvements 49,100/- 1230/- 200/- Class IV 
to canal in 13th distributory of & above 
BRLBC 

2 | Jungle clearing and Improvements 49,100 1230/- 200/- -do- 
to canal in 14th distributory of 
BRLBC 

3 Improvements to Main canal from 99,400 2485/- 200/- -60- 
24.00 km to 38.00 km of BRLBC 

4 | Removal of jungle and silt in 18th 49,300 1240/- 200/- -do- 
distributory of tailend reach 














































































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೭೫ 

1 2 3 4 5 6 

5 | Removal of jungle and silt in 20th distributory of | 49,806 1250/- 200/- Class IV 
tailend reach. & above 

6 | Removal of jungle and silt in 24th distributory of 74,836 1875/- 200/- -do- 
tailend and reaches including ruts and pits filling 
to service road 

7 | Removal of jungle and silt in 26th distributory of | 1,24,684 3120/- 300/- Class Ill 
tailend reach including ruts and pits filling to & above 
service road. 

8 | Removal of jungle and silt in Kudli minor Tailend 99,882 2500/- 200/- Class IV 
reach. & above 

9 | Removal of jungle and silt in Shettihalli minor 99,882 2500/- 200/- -do- 
Tailend reach. 

10 | Removal of jungle and silt in Javalli minor Tailend 99,443 2500/- 200/- -do- 
reach. 

11 | Improvements to main canal for selected reaches 99,708 2450/- 200/- -60- 
from 48.00 to 60.00 km of BRLBC. 

12 | Improvements to main canal for selected reaches 99,790 2450/- 200/- -60- 
from 60.00 to 77.00 km of BRLBC. 

13 | Removal of jungle and silt in 28th distributory of | 49,188 1230/- 200/- -60- 
Tailend reaches. 

14 | Removal of jungle and silt in 37th of distributory 49,188 1230/- 200/- -60- 
Tailend reaches. 

15 | Removal of jungle and silt in 38th distributory of | 49,188 1230/- 200/- -60- 
Tailend reaches. 

16 | Removal of jungle and silt in 51st distributory of | 49,751 2500/- 200/- -do- 
Tailend reaches. 

17 | Re-constn of damaged culvert of Ukkunda branch 99,374 2500/- 200/- -do- 
canal @ Ch 6.00 km of 10th distributory of 
BRRBC 

18 | Removal of jungle and providing gravel casing to 99,374 2500/- 200/- -do- 
service road in Barandur of 9th distributory of 
BRRBC. 

19 | Removal of jungle and providing gravel casing to 99,374 2500/- 200/- -do- 
service road of 10th distributory of BRRBC. 

20 | Removal of silt in Kenchenahalli branch 9th 99,374 2500/- 200/- -do- 
distributory of BRRBC. 

21 | Removal of silt and filling cover portion of canal | 99,270/- 2500/- 200/- -do- 
branch in selected reaches of 10th distributory of 
BRBBC 

22 | Gravel casing to service road from Ch 32.00 to | 99,704/- 2500/- 200/- -do- 
52.00 km of BRRBC in selected reaches. 

23 | Gravel casing to service road and scoured | 99,677/- 2500/- 200/- -do- 
portion at bank for selected reaches in 11th 
distributory 

24 | Removal of silt and jungle clearance in 12th | 49,998/- 1250/- 200/- -do- 
distributory of BRRBC. 

25 | Gravel casing to service and scoured portion at | 99,965/- 2500/- 200/- -do- 
Bank for selected reaches in 13th distributory of 
BRRBC. 

26 | Pot filling of service road jungle clearing and | 1,25,045/- 3130/- 300/- Class Ill 
removal of silt in 15th distributory of BRRBC & above 

27 | Pot filling of service road jungle clearing and | 1,29,534/- 3250/- 300/- -do- 
removal of silt in 16th dy of ERRBC 

28 | Removal of silt at bad reache, repairs to structure | 1,49,882/- 3750/- 300/- -do- 
and formation of service road from Ch 52.00 to 
59.80 km of BRRBC. 

29 | Removal of silt and jungle in 14th distributory of | 49,654/- 1250/- 200/- Class IV 
BRRBC (Tailend reach) & above 
















































































೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 
1 2 3 4 5 6 
30 | Repairs and Improvements to Executive Engineer | 75,126/- 1880/- 200/- Class IV 
quarters and Assistant Executive Engineer & above 
quarters at KID colony Bullapura. 
31 | Providing and fixing sluic gate of 9th dy of | 29,200/- 730/- 200/- -do- 
BRRBC 
2701 (Gondi) Head of Account 
1 | Removal of weeds and jungle in selected reaches | 99,987/- 2500/- 200/- Class IV 
from 0.10 to 1.00 km of BARBC including ruts & above 
and pit filling to service road. 
2 | Removal of weeds and jungle in selected reaches | 99,971/- 2500/- 200/- -do- 
from 1.00 to 18.00 km of BARBC including rut 

and pits filling to service road 

3 | Removal of jungle and silt in IInd branch canal of | 49,941/- 1250/- 200/- -do- 

BARF 

4 | Removal of weeds and jungle from Ch 18.00 to | 99,516/- 2500/- 200/- -do- 

24.00 km in selected reaches of BARBC 

including ruts and pits filling to service road. 

5 | Removal of weeds and jungle from Ch 25.00 to | 99,647/- 2500/- 200/- -do- 

32.00 in selected reaches of BARBC including 

ruts and pits filling to service road. 

6 | Removal of silt and jungle in 9th branch of | 49,645/- 1250/- 200/- -do- 

BRRBC 

7 | Removal of silt and jungle in 10th "A" branch of | 49,945/- 1250/- 200/- -do- 

BARBC 

8 | Removal of silt and jungle in 10th branch of | 37,865/- 950/- 200/- -do- 
BARBC 

9 | Removal of silt and jungle and weeds from 34.00 | 1,49,360/- 3750/- 300/- Class Ill 
to 44.50 km of BARBC in main canal including & above 
ruts and pits filling to service road. 

10 | Removal of weeds and jungle in selected reaches | 1,99,984/- 5000/- 300/- -do- 

of Gondi LBC from Ch 0.00 to 14.50 km of 

BARBC. 

11 | Repairs to sluice gates in Gondi Anicut 99,931/- 2500/- 200/- Class IV 
& above 
ಸೂಚನೆಗಳು: 

1) ನಿಗದಿತ ಟೆಂಡರ್‌ ಫಾರಂನಲ್ಲಿ ಕಾಮಗಾರಿಯ ವಿವರಗಳನ್ನು ಮತ್ತು ಟೆಂಡರಿನ ಷರತ್ತುಗಳನ್ನು ಒದಗಿಸಲಾಗಿದೆ. ಟೆಂಡರುದಾರರು 
ಹಾಕುವಾಗ ಪಾಲಿಸಬೇಕಾಗಿರುವ ನಿಬಂಧನೆಗಳನ್ನು ಸಹ ಒದಗಿಸಲಾಗಿದೆ. ಅದರಂತೆ ಟೆಂಡರ್‌ ಹಾಕಬೇಕು. 

2 ಇ.ಎಂ.ಡಿ. ಮೊತ್ತವನ್ನು ಡಿಮ್ಯಾಂಡ್‌ ಡ್ರಾಫ್ಟ್‌, ಬ್ಯಾಂಕರ್ಸ್‌ ಚೆಕ್‌, ಎಫ್‌.ಡಿ.ಆರ್‌. ಟಿ.ಡಿ.ಆರ್‌ ಮತ್ತು ಬ್ಯಾಂಕ್‌ ಗ್ಯಾರಂಟಿಗಳನ್ನು 
ರಾಷ್ಟ್ರೀಕೃತ ಬ್ಯಾಂಕ್‌ಗಳಿಂದ ಮಾತ್ರ ಸೂಚಿಸಿರುವ ಮೊತ್ತಕ್ಕೆ ಕಾರ್ಯಪಾಲಕ ಇಂಜಿನಿಯರ್‌ ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ 
ಭದ್ರಾವತಿ ಇವರ ಹೆಸರಿನಲ್ಲಿ ಪಾವತಿಸಿರಬೇಕು. ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟನ್ನು ಕಾರ್ಯಪಾಲಕ ಇಂಜಿನಿಯರ್‌ ಹೆಸರಿನಲ್ಲಿ 
ಪ್ಲೆಡ್ಡ್‌ ಮಾಡಿರಬೇಕು. ತಪ್ಪಿದಲ್ಲಿ ಅಂತಹ ಟೆಂಡರುಗಳನ್ನು ತಿರಸ್ಕರಿಸಲಾಗುವುದು. 

3) ಯಾವುದೇ ನಿಬಂಧನೆಗಳನ್ನು ಒಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 

4) ಇ.ಎಂ.ಡಿ. ಯ ಠೇವಣಿ ಕ್ರಮಬದ್ಧತೆಯು (ವ್ಯಾಲಿಡಿಟಿಪೀರಿಯಡ್‌) 90 ದಿನಗಳ ಅವಧಿಯನ್ನು ಒಳಗೊಂಡಿರಬೇಕಾಗಿರುತ್ತದೆ. 

5) ಇತ್ತೀಚಿನ ಸೇಲ್‌ ಟ್ಯಾಕ್ಸ್‌ ಕ್ಲಿಯರೆನ್ಸ್‌ ಸರ್ಟಿಫಿಕೇಟನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

6) ಟೆಂಡರನ್ನು ಯಾವುದೇ ಕಾರಣವಿಲ್ಲದೆ ಮುಂದೂಡುವ ಸ್ವೀಕರಿಸುವ, ತಿರಸ್ಕರಿಸುವ ಅಧಿಕಾರವು ಕಾರ್ಯಪಾಲಕ ಇಂಜಿನಿಯರ್‌ 
ಇವರಿಗೆ ಇರುತ್ತದೆ. 

7) ಇಲಾಖಾವತಿಯಿಂದ ಯಾವುದೇ ಕಾಮಗಾರಿ ನಿರ್ಮಾಣ ವಸ್ತುಗಳನ್ನು ವಿತರಿಸಲಾಗುವುದಿಲ್ಲ. ಗುತ್ತಿಗೆದಾರರೇ ಸ್ವಂತ ಏರ್ಪಾಟು 
ಮಾಡಿಕೊಳ್ಳತಕ್ಕದ್ದು. 

8 ಖಾಲಿ ಟೆಂಡರ್‌ ಪುಸ್ತಕವನ್ನು ಖರೀದಿಸಿ ಕ್ರಮಬದ್ಧವಾಗಿ ಟೆಂಡರ್‌ ಹಾಕದೇ ಇದ್ದ ಮತ್ತು ಮೂರು ಬಾರಿ ಪುನರಾವರ್ತನೆ ಮಾಡಿದ 
ಗುತ್ತಿಗೆದಾರರು ಮುಂದಿನ ಟೆಂಡರ್‌ಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. 

ಎಸ್‌.ಹೆಚ್‌. ಮಂಜಪ್ಪ 
ಪಿ.ಆರ್‌. 107 ಕಾರ್ಯಪಾಲಕ ಅಭಿಯಂತರರು, 


ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೭೭ 





ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ, ಬೆಂಗಳೂರು 
5ನೇ ಮಹಡಿ, ವನವಿಕಾಸ, 18ನೇ ಕ್ರಾಸ್‌, ಮಲ್ಲೇಶ್ವರಂ, ಬೆಂಗಳೂರು-3 
ಸಂಖ್ಯೆ: ಎ4.ವಾಹನ ಹರಾಜು.740.1218/2003-04, ದಿನಾಂಕ: 16ನೇ ಫೆಬ್ರವರಿ 2006 
ಟೆಂಡರ್‌-ಕಂ-ಹರಾಜು ಪ್ರಕಟಣೆ 





ಘಟಕ 
ಸಂಖ್ಯೆ 








ವಾಹನ 
ಸಂಖ್ಯೆ ಮಾದರಿ ಯಂತ್ರ ಇರುವ ವಿಳಾಸ 
CKG 740 ಟ್ರಾಕ್ಟರ್‌ ಟ್ರಿ ಫಲಿರ್‌ ಡೀಸಲ್‌ ಮಾಗಡಿ ಸಾಮಾಜಿಕ ಅರಣ್ಯ ವಲಯ, ಮರೂರು ಸಸ್ಯಕ್ಷೇತ್ರ 
CAG 1240 























CAG 1218 ಲಾರಿ ಡೀಸೆಲ್‌ | ದೊಡ್ಡಬಳ್ಳಾಪುರ ಸಾಮಾಜಿಕ ಅರಣ್ಯ ವಲಯ ಕಛೇರಿಯ ಆವರಣ 





10. 


11. 


ಈ ಮೂಲಕ ಸಮಸ್ತ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ ಈ ಕಛೇರಿಗೆ ಸೇರಿದ ಮೇಲಿನ ವಾಹನಗಳನ್ನು ಅವುಗಳು ಅಲ್ಲಿ ಹೇಗಿವೆಯೋ 
ಅದೇ ಸ್ಥಿತಿಯಲ್ಲಿ ದಿನಾಂಕ: 23.3.2006ರ ಅಪರಾಹ್ನ 3 ಘಂಟೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಥವಾ ಅವರಿಂದ ಪ್ರಾಧಿಕೃತಗೊಂಡ 
ಅಧಿಕಾರಿಯವರ ಸಮ್ಮುಖದಲ್ಲಿ ಟೆಂಡರ್‌-ಕಂ-ಬಹಿರಂಗ ಹರಾಜನ್ನು ಈ ಮೇಲ್ಕಂಡ ಕಛೇರಿಯಲ್ಲಿ ನಿಬಂಧನೆಗಳಿಗೊಳಪಟ್ಟು ಮಾಡಲಾಗುವುದು. 


1. 


ನಿಬಂಧನೆಗಳು 
ಹರಾಜಿನ ವಾಹನವನ್ನು ಅವುಗಳು ಹಾಲಿ ಇರುವ ಸ್ಥಳದಲ್ಲಿರುವಂತೆ ಈ ಕಛೇರಿಯಲ್ಲಿ ವಿಕ್ರಯಿಸಲಾಗುವುದು ಮತ್ತು ಹರಾಜಿನ 
ವಾಹನಗಳನ್ನು ಕಛೇರಿ ವೇಳೆಯಲ್ಲಿ ರಜಾ ದಿನಗಳನ್ನು ಹೊರತುಪಡಿಸಿ ಪರಿಶೀಲಿಸಿ ಸ್ಥಿತಿಯ ಬಗ್ಗೆ ಖಾತರಿಪಡಿಸಿಕೊಳ್ಳಬಹುದು. 
ಟೆಂಡರ್‌/ಹರಾಜಿನ ನಂತರ ಯಾವುದೇ ದೂರುಗಳಿಗೆ ಆಸ್ಪದವಿರುವುದಿಲ್ಲ. 
ಸದರಿ ವಾಹನಗಳನ್ನು ಎಲ್ಲಿ ಹೇಗಿವೆಯೋ, ಅಲ್ಲಿ ಅದೇ ಸ್ಥಿತಿಯಲ್ಲಿ ದಿನಾಂಕ 23.3.2006 ರಂದು ಟೆಂಡರ್‌-ಕಂ-ಬಹಿರಂಗ ಹರಾಜು 
ಮೂಲಕ ವಿಲೇವಾರಿ ಮಾಡಲಾಗುವುದು. 
ಟೆಂಡರ್‌ ಫಾರಂಗಳನ್ನು ದಿನಾಂಕ: 20.3.2006 ರಿಂದ 22.3.2006ರ ಅವಧಿಯಲ್ಲಿ ಕಛೇರಿಯ ಕೆಲಸದ ವೇಳೆಯಲ್ಲಿ 200-00 ರೂ. 
ಮತ್ತು ಚಾಲ್ತಿ ತೆರಿಗೆ ಸಹಿತ ನಗದಾಗಿ ಪಾವತಿಸಿ ಪಡೆಯಬಹುದು ಈ ಮೊಬಲಗನ್ನು ಮರು ಪಾವತಿ ಮಾಡಲಾಗುವುದಿಲ್ಲ. ಪ್ರತಿ 
ಘಟಕಕ್ಕೆ ಪ್ರತ್ಯೇಕ ಟೆಂಡರ್‌ ಫಾರಂ ಸಲ್ಲಿಸುವುದು. 
ಪೂರ್ಣವಾಗಿ ಮತ್ತು ಸ್ಪಷ್ಟವಾಗಿ ಭರ್ತಿ ಮಾಡಲಾದ ಮತ್ತು ಮೊಹರಾದ ಟೆಂಡರ್‌ಗಳನ್ನು ದಿನಾಂಕ: 23.3.2006 ರಂದು ಅಪರಾಹ್ನ 
2.00 ಗಂಟೆವರೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ, ಬೆಂಗಳೂರು ಇವರ 
ಕಛೇರಿಯಲ್ಲಿ ಇಡಲಾದ ಟೆಂಡರು ಪೆಟ್ಟಿಗೆಯಲ್ಲಿ ಹಾಕುವುದು. 
ಅಪೂರ್ಣವಾದ ಮತ್ತು ಮೊಬಲಗನ್ನು ನಿರ್ದಿಷ್ಟವಾಗಿ ನಮೂದಿಸದ ಟೆಂಡರ್‌ಗಳನ್ನು ಯಾವುದೇ ಮುನ್ಸೂಚನೆಯಿಲ್ಲದೆ 
ನಿರಾಕರಿಸಲಾಗುವುದು. 
ವಾಹನಗಳನ್ನು ದಿನಾಂಕ: 23.3.2006 ರಂದು ಅಪರಾಹ್ನ 3.00 ಗಂಟೆಗೆ ನಿಬಂಧನೆ (2ರಲ್ಲಿ ಸೂಚಿಸಿರುವಂತೆ ಬಹಿರಂಗ ಹರಾಜು 
ಮಾಡಲಾಗುವುದು. 
ಬಹಿರಂಗ ಹರಾಜಿನಲ್ಲಿ ಭಾಗವಹಿಸಲು ಇಚ್ಛಿಸುವವರು 5,000-00 ರೂ. ಗಳ ಮುಂಗಡ ಠೇವಣಿಯನ್ನು ನಗದಾಗಿ ದಿನಾಂಕ: 
23.3.2006 ರಂದು ಪೂರ್ವಾಹ್ನ 11.00 ಗಂಟೆಯಿಂದ ಅಪರಾಹ್ನ 2-30 ಗಂಟೆವರೆಗೆ ಮೇಲಿನ ವಿಭಾಗ ಕಛೇರಿಯಲ್ಲಿ ಜಮಾ 
ಮಾಡಬೇಕು. ಈ ರೀತಿ ಜಮಾ ಮಾಡಿದವರು ಮಾತ್ರ ಹರಾಜಿಗೆ ಭಾಗವಹಿಸಲು ಅರ್ಹರಾಗಿರುತ್ತಾರೆ. ವಿಜೇತ ಬಿಡ್‌ದಾರರ ಸದರಿ 
ಮುಂಗಡ ಠೇವಣಿ ಹಣವನ್ನು ಬಿಡ್‌ ಮೊತ್ತಕ್ಕೆ ಸರಿಹೊಂದಿಸಿಕೊಳ್ಳಲಾಗುವುದು. 
ಈ ಸಂಬಂಧದಲ್ಲಿ ಸ್ವೀಕರಿಸಲಾದ ಎಲ್ಲಾ ಮೊಹರಾದ ಟೆಂಡರ್‌ಗಳನ್ನು ಬಹಿರಂಗ ಹರಾಜು ನಡೆದ ನಂತರ ಅಂದರೆ ಅದೇ ದಿನ 
ದಿನಾಂಕ: 23.3.2006 ರಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ, ಮಲ್ಲೇಶ್ವರಂ ಇವರು 
ಅಥವಾ ಇವರಿಂದ ಪ್ರಾಧಿಕೃತಗೊಂಡ ಅಧಿಕಾರಿಯವರು ಹಾಜರಿರುವ ಟೆಂಡರ್‌ದಾರರ ಸಮಕ್ಷಮ ತೆರೆಯಲಾಗುವುದು ಮತ್ತು 
ಟೆಂಡರ್‌ ಅಥವಾ ಬಹಿರಂಗ ಹರಾಜು ಇವೆರಡರಲ್ಲಿ ಯಾವುದು ಈ ಪ್ರಾಧಿಕಾರಕ್ಕೆ ಲಾಭದಾಯಕವೋ ಅದನ್ನು ಅಂಗೀಕರಿಸಿ 
ಉಳಿದಿದ್ದನ್ನು ನಿರಾಕರಿಸುವ ಅಥವಾ ಈ ಟೆಂಡರ್‌-ಕಂ-ಬಹಿರಂಗ ಹರಾಜು ಇಸ್ತಿಹಾರ್‌ನ್ನು ಯಾವುದೇ ಕಾರಣ ನೀಡದೆ ನಿರಾಕರಿಸಿ, 
ಎರಡನೇ ಬಾರಿ ನಡೆಸುವ ಹಕ್ಕನ್ನು ಈ ಪ್ರಾಧಿಕಾರ ಕಾದಿರಿಸಿಕೊಂಡಿದೆ. 
ವಿಜೇತ ಟೆಂಡರ್‌ದಾರರು ಬಹಿರಂಗ ಹರಾಜು/ಟೆಂಡರ್‌ ಮೊಬಲಗಿನ ಶೇ. 50 ರಷ್ಟು ಹಣವನ್ನು ಮತ್ತು ಚಾಲ್ತಿಯಲ್ಲಿರುವ ಎಲ್ಲಾ 
ತೆರಿಗೆಗಳ ಸಹಿತ ನಗದಾಗಿ ಇದೇ ದಿನ ಸ್ಥಳದಲ್ಲಿಯೇ ಪಾವತಿಸಿ ರಶೀದಿ ಪಡೆಯುವುದು ಉಳಿದ ಶೇ 50 ರಷ್ಟು ಹಣವನ್ನು ಹರಾಜು 
ಸ್ಥಿರೀಕರಣ ಆದೇಶವನ್ನು ಈ ಕಛೇರಿಯಿಂದ ಹೊರಡಿಸಿದ ನಂತರ ತಿಳಿಸಲಾಗುವ ದಿನಾಂಕದೊಳಗೆ ಪೂರ್ತ ನಗದಾಗಿ ಪಾವತಿಸಿ 
ವಾಹನವನ್ನು ತೆಗೆದುಕೊಂಡು ಹೋಗುವುದು. 
ಒಂದು ವೇಳೆ ಷರತ್ತು 8 ಅಥವಾ 9ರಲ್ಲಿ ತಿಳಿಸಿದ ಅವಧಿಯೊಳಗೆ ಮೊಬಲಗನ್ನು ಪಾವತಿಸಲು ಹರಾಜಿನ ವಿಜೇತ ಟೆಂಡರ್‌ದಾರರು 
ವಿಫಲರಾದಲ್ಲಿ ಈ ವಾಹನದ ಮರು ಟೆಂಡರ್‌/ಹರಾಜು ನಡೆಸಲಾಗುವುದು. ಮತ್ತು ಇದರಿಂದಾಗಿ ಈ ಪ್ರಾಧಿಕಾರಕ್ಕೆ 
ಉಂಟಾಗಬಹುದಾದ ನಷ್ಟ ತೊಂದರೆಗಳಿಗೆ ಹಿಂದಿನ ಹರಾಜಿನ ವಿಜೇತ ಟೆಂಡರ್‌ದಾರರು/ ಬಿಡ್‌ದಾರರೇ ಹೊಣೆಯಾಗಿರುತ್ತಾರೆ. ಮತ್ತೆ 
ಈ ರೀತಿ ಉಂಟಾಗಬಹುದಾದ ನಷ್ಟದ ಹಣವನ್ನು ಅವರು ಕಟ್ಟಿರುವ ಠೇವಣಿ ಹಾಗೂ ಷರತ್ತು (8)ರಂತೆ ಕಟ್ಟಿರುವ ಹಣವನ್ನು 
ಮುಟ್ಟುಗೋಲು ಹಾಕಿಕೊಂಡು ಉಳಿದ ನಷ್ಟದ ಹಣವನ್ನು ಅವರಿಂದ ಕಂದಾಯ ಬಾಕಿಯಂತೆ ವಸೂಲಿ ಮಾಡುವ ಅಧಿಕಾರವನ್ನು ಈ 
ಪ್ರಾಧಿಕಾರ ಕಾದಿರಿಸಿಕೊಂಡಿದೆ. 
ಟೆಂಡರಿನಲ್ಲಿ ಭಾಗವಹಿಸುವವರು ಟೆಂಡರ್‌ ಜೊತೆಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಗ್ರಾಮಾಂತರ ಸಾಮಾಜಿಕ ಅರಣ್ಯ 
ವಿಭಾಗ, ಬೆಂಗಳೂರು ಇವರ ಹೆಸರಿನಲ್ಲಿ 5,000-00 ರೂ. (ಐದು ಸಾವಿರ ರೂಪಾಯಿ) ಗಳನ್ನು ಮಾತ್ರ ಮುಂಗಡವಾಗಿ ರಾಷ್ಟ್ರೀಕೃತ 
ಬ್ಯಾಂಕುಗಳಿಂದ ಪಡೆದ ಡಿಮ್ಯಾಂಡ್‌ ಡ್ರಾಫ್ಟ್‌ (ಡಿ.ಡಿ) ರೂಪದಲ್ಲಿ ಪ್ರತೀ ಟೆಂಡರ್‌ನೊಂದಿಗೆ ಲಗತ್ತಿಸಿರಬೇಕು. ಅಂಗೀಕೃತವಾಗದ 
ಮತ್ತು ತಿರಸ್ಕೃತವಾದ ಟೆಂಡರ್‌ ಹರಾಜುದಾರರಿಗೆ ಈ ಮೊಬಲಗನ್ನು ದಿನಾಂಕ: 23.3.2006 ರಂದು ಟೆಂಡರ್‌ ಹರಾಜು ಪ್ರಕ್ರಿಯೆ 
ಪೂರ್ಣಗೊಂಡ ತಕ್ಷಣವೇ ಮರುಪಾವತಿ ಮಾಡಲಾಗುವುದು. 


೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 





12. ವಿಜೇತ ಬಿಡ್‌/ಹರಾಜು ಮೊಬಲಗಿನ ಮೇಲೆ ಅನ್ವಯಿಸುವ ತೆರಿಗೆ, ಸರ್‌ಚಾರ್ಜ್‌, ವಗೈರೆಗಳನ್ನು ನಿಯಮಾನುಸಾರ ಪಾವತಿಸಲು 
ವಿಜೇತ ಟೆಂಡರ್‌ದಾರರು/ಬಿಡ್‌ದಾರರು ಬದ್ಧಧಾಗಿರುವುದು. 

13. ವಿಜೇತ ಬಿಡ್‌/ಹರಾಜುದಾರರಿಗೆ ಹರಾಜು ಸ್ಥಿರೀಕರಿಸಲ್ಪಟ್ಟು ನಂತರ ಪೂರ್ತಾ ಹಣವು ಪಾವತಿಯಾದ ಮೇಲೆ ವಾಹನಗಳಿಗೆ 
ಸಂಬಂಧಿಸಿದಂತೆ ಕಛೇರಿಯಲ್ಲಿ ಲಭ್ಯವಿರುವ ದಾಖಲೆಗಳನ್ನು ಹಸ್ತಾಂತರಿಸಲಾಗುವುದು. ಉಳಿದ ದಾಖಲೆಗಳಿಗೆ ಸೂಕ್ತ ಹಿಂಬರಹವನ್ನು 
ಕೋರಿಕೆ ಮೇರೆಗೆ ನೀಡಲಾಗುವುದು. ವಾಹನಗಳ ನೋಂದಾವಣೆ ವರ್ಗಾವಣೆ ಇತ್ಯಾದಿಯು ವಿಜೇತ ಬಿಡ್‌ದಾರರ 
ಜವಾಬ್ದಾರಿಯಾಗಿರುತ್ತದೆ. 

14. ವಿಜೇತ ಬಿಡ್‌/ಹರಾಜುದಾರರು ಪೂರ್ತ ಹಣ ಪಾವತಿಸಿದ ನಂತರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ 
ವಿಭಾಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್‌ ಬೆಂಗಳೂರು ಇವರು ತಿಳಿಸುವ ನಿಶ್ಚಿತ ಕಾಲಾವಧಿಯೊಳಗೆ ವಾಹನವನ್ನು 
ತೆಗೆದುಕೊಂಡು ಹೋಗತಕ್ಕದ್ದು ಮತ್ತು ಒಂದು ವೇಳೆ ಹಣ ಪಾವತಿಸಿಯೂ ನಿಗದಿತ ಕಾಲಾವಧಿಯೊಳಗೆ ವಾಹನವನ್ನು ತೆಗೆದುಕೊಂಡು 
ಹೋಗದಿದ್ದಲ್ಲಿ ನಂತರ ಉಂಟಾಗುವ ಕಷ್ಟ ನಷ್ಟಗಳಿಗೆ ಈ ಪ್ರಾಧಿಕಾರ ಜವಾಬ್ದಾರಿಯಾಗುವುದಿಲ್ಲ. ಹಾಗೂ ವಾಹನವನ್ನು ಮತ್ತೆ 
ಹರಾಜು ಮಾಡುವ ಹಕ್ಕು ಪ್ರಾಧಿಕಾರಕ್ಕಿದೆ. 

15. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಕಂಡ ಕಛೇರಿಯಲ್ಲಿ ಕೆಲಸದ ದಿನಗಳಲ್ಲಿ ಸಂಪರ್ಕಿಸಬಹುದು. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 100 ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ, ಬೆಂಗಳೂರು. 
ಪೊಲೀಸ್‌ ಇಲಾಖೆ 
ಪೊಲೀಸ್‌ ಸೂಪರಿಂಟೆಂಡೆಂಟ್‌ರವರ ಕಚೇರಿ, ಬಳ್ಳಾರಿ 
ಅಧಿಸೂಚನೆ ಸಂಖ್ಯೆ:133/ಲೆಕ್ಕ-7/ಪಿಎಂಟಿ/2005-06, ದಿನಾಂಕ: 20ನೇ ಫೆಬ್ರವರಿ 2006 
ವಿಷಯ: ಬಳ್ಳಾರಿ ಜಿಲ್ಲೆಯ ಪೊಲೀಸ್‌ ಇಲಾಖೆಯ 2004-05ನೇ ಸಾಲಿನ ನಿರುಪಯುಕ್ತ ಬಿಡಿ ಭಾಗಗಳ, ಟಯರ್‌, ಟ್ಯೂಬ್‌, 
ಎಣ್ಣೆಯನ್ನು ಟೆಂಡರ್‌ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡುವ ಬಗ್ಗೆ 
ಉಲ್ಲೇಖ: 1. ಸರ್ಕಾರ ಆದೇಶ ಸಂಖ್ಯೆ: ಹೆಚ್‌ ಡಿ/198/ಇಎಂವಿ! 2000/ಬೆಂಗಳೂರು, ದಿನಾಂಕ:19.06.2003. 
2... ಸಂಖ್ಯೆ:ವಾಸಾ/3)1/97-98, ದಿ:27-09-03 ಹಾಗೂ 04-03-04, ಡಿ.ಜಿ. ಮತ್ತು ಐ.ಜಿ.ಪಿ., ಕರ್ನಾಟಕ ರಾಜ್ಯ, 
ಬೆಂಗಳೂರು 
ಸಾರ್ವಜನಿಕರ ಮಾಹಿತಿಗಾಗಿ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಈ 
ಕಚೇರಿಯ ಮುಂಭಾಗದಲ್ಲಿ ಯಥಾಸ್ಸಿತಿಯಲ್ಲಿರುವ ಈ ಕೆಳಕಂಡ ಪೊಲೀಸ್‌ ವಾಹನಗಳ 2004-05ನೇ ಸಾಲಿನ ಪೊಲೀಸ್‌ ವಾಹನಗಳ ನಿರುಪಯುಕ್ತ 
ಬಿಡಿ ಭಾಗಗಳಾದ ಟಯರ್‌, ಟ್ಯೂಬ್‌, ಎಣ್ಣೆ ಇತ್ಯಾದಿ ಬಿಡಿಭಾಗಗಳನ್ನು ಟೆಂಡರ್‌ ಕಂ ಬಹಿರಂಗ ಹರಾಜು (ಟೆಂಡರ್‌ ಕಂ ಆಕ್ಷನ್‌) ಮೂಲಕ ಬಳ್ಳಾರಿ 
ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕಚೇರಿಯ ಆವರಣದಲ್ಲಿ ದಿನಾಂಕ: 04.04.2006 ರಂದು ಬೆಳಿಗ್ಗೆ 11.00 ಗಂಟೆಗೆ ಬಹಿರಂಗ ಹರಾಜು ಮೂಲಕ 
ಮಾರಾಟ ಮಾಡಲಾಗುವುದು. ಆಸಕ್ತಿಯುಳ್ಳವರು ಭಾಗವಹಿಸಬಹುದು. ನಿರುಪಯುಕ್ತ ವಾಹನಗಳ ವಿವರಗಳು ಈ ಕೆಳಗಿನಂತಿವೆ. 





















































ಕ್ರಮ ಸಂಖ್ಯೆ ವಿವರಗಳು ಗಾತ್ರ ಷರಾ 
2004-05 
1; ಟಯರ್‌ ಟ್ಯೂಬ್‌ ಅಳತೆ 600-16 75 
2. ಟಯರ್‌ ಟ್ಯೂಬ್‌ ಅಳತೆ 195 16 ಆರ್‌ 15 15 
ಸ ಮಾರುತಿಯ ಓಮಿನಿಯ ಟಯರ್‌ ಟ್ಯೂಬ್‌ 05 
4. ಟಯರ್‌ ಟ್ಯೂಬ್‌ ಅಳತೆ 750-20 07 
ತ ಟಯರ್‌ ಟ್ಯೂಬ್‌ ಅಳತೆ 750-16 05 
6. ಟಯರ್‌ ಟ್ಯೂಬ್‌ ಅಳತೆ 185 85 ಆರ್‌ 16 05 
ಡ್ನ ಟಯರ್‌ ಟ್ಯೂಬ್‌ ಅಳತೆ 325-19 02 
8. ಟಯರ್‌ ಟ್ಯೂಬ್‌ ಅಳತೆ 215 ಆರ್‌ 14 ಸಿ 05 
9. ನಿರುಪಯುಕ್ತ ಯಂತ್ರದ ಎಣ್ಣೆ 390 ಲೀಟರ್‌ 
10. ವಾಹನಗಳ ನಿಷ್ಟಮೋಜಕ ಬಿಡಿಭಾಗಗಳ ಅಂದಾಜು 300 ಕೆ.ಜಿ. 





ಹರಾಜಿನ ಷರತ್ತು ಮತ್ತು ನಿಬಂಧನೆಗಳು 

1) ಈ ನಿರುಪಯುಕ್ತ ವಾಹನಗಳು ಜಿಲ್ಲಾ ಕೇಂದ್ರ ಕಾರ್ಯಾಗಾರದ ಆವರಣದಲ್ಲಿ ಇರುತ್ತವೆ. ಅವುಗಳನ್ನು ಹಾಲಿ ಯಾವ 
ಸ್ಥಿತಿಯಲ್ಲಿರುತ್ತವೆಯೋ ಅದೇ ಸ್ಥಿತಿಯಲ್ಲಿ ವಿಲೇವಾರಿ ಮಾಡಲಾಗುವುದು. 

2) ಹರಾಜಿನಲ್ಲಿ ಭಾಗವಹಿಸಲು ಇಚ್ಚಿಸುವ ಪ್ರತಿಯೊಬ್ಬರು ರೂ. 2,000-00 (ಎರಡು ಸಾವಿರ ರೂಪಾಯಿಗಳು) ಠೇವಣಿ ಹಣವನ್ನು 
ಹರಾಜಿಗೆ ಮುನ್ನ ನಗದಾಗಿ ಪಾವತಿಸತಕ್ಕದ್ದು, ಠೇವಣಿ ಪಾವತಿಸದವರು ಹರಾಜಿನಲ್ಲಿ ಭಾಗವಹಿಸುವಂತಿಲ್ಲ. 

3) ಟೆಂಡರುಗಳನ್ನು ಸಲ್ಲಿಸಬಯಸುವ ಸಾರ್ವಜನಿಕರು ಮೊಹರು ಮಾಡಿದ ಟೆಂಡರ್‌ (ಸೀಲ್ಬ್‌) ಲಕೋಟೆಗಳನ್ನು ಪೊಲೀಸ್‌ ಅಧೀಕ್ಷಕರು, 
ಬಳ್ಳಾರಿ ಜಿಲ್ಲೆ ಇವರ ವಿಳಾಸಕ್ಕೆ ಲಕೋಟೆಯ ಮೇಲೆ ನಿರುಪಯುಕ್ತ ವಾಹನಗಳ ಬಿಡಿ ಭಾಗಗಳಿಗಾಗಿ ಎಂದು ಸ್ಪಷ್ಟವಾಗಿ ನಮೂದಿಸಿ 
ಖುದ್ದಾಗಿ ಇಲ್ಲವೆ ಅಂಚೆ ಮೂಲಕ ದಿನಾಂಕ:26.03.2006 ರ ಸಂಜೆ 4-00 ಗಂಟೆ ಒಳಗಾಗಿ ಈ ಕಚೇರಿಗೆ ತಲುಪುವಂತೆ ಸಲ್ಲಿಸತಕ್ಕದ್ದು. 

4) ಟೆಂಡರ್‌ ಫಾರಂನಲ್ಲಿ ಬಿಡ್‌ ಮೊತ್ತವನ್ನು ಅಂಕಿ ಮತ್ತು ಅಕ್ಷರ ಎರಡರಲ್ಲಿಯೂ ಸ್ಪಷ್ಟವಾಗಿ ನಮೂದಿಸಿರಬೇಕು. ಏನಾದರೂ ತಿದ್ದುಪಡಿ 
ಮಾಡಿದ್ದಲ್ಲಿ ಟೆಂಡರ್‌ದಾರರು ತಮ್ಮ ಪೂರ್ಣ ಸಹಿ ಮಾಡಿ ತಿದ್ದುಪಡಿಯನ್ನು ದೃಢೀಕರಿಸಬೇಕು. 

5) ಟೆಂಡರ್‌ ಫಾರಂಗಳನ್ನು ವರ್ಗಾವಣೆ ಮಾಡಲಾಗದು. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೭೯ 





8) 


9) 


10) 


11) 


12) 


13) 


14) 


15) 
16) 


ಪಿ.ಆರ್‌. 105 


(೫ 


ಹೆಸರನ್ನು ಶ್ರಿ 


1 


ಪಿ.ಡಿ. 56 


ಬಹಿರಂಗ ಹರಾಜಿನಲ್ಲಿ ಅತೀ ಹೆಚ್ಚಿನ ಬೆಲೆ ದಾಖಲುಗೊಳಿಸಿದ ನಂತರ ಸ್ವೀಕೃತವಾದ ಟೆಂಡರ್‌ ಲಕೋಟೆಗಳನ್ನು ಪೊಲೀಸ್‌ 
ಅಧೀಕ್ಷಕರು ಬಳ್ಳಾರಿ ಜಿಲ್ಲೆ ಅವರಾಗಲಿ ಅಥವಾ ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಯಾಗಲೀ ಸಾರ್ವಜನಿಕರ ಸಮ್ಮುಖದಲ್ಲಿ ಕರೆದು 
ಬಹಿರಂಗಪಡಿಸುವುದು. ಹರಾಜಿನಲ್ಲಿ ದಾಖಲಾದ ಅತೀ ಹೆಚ್ಚಿನ ಬೆಲೆ ಅಥವಾ ಟೆಂಡರ್‌ನಲ್ಲಿ ದಾಖಲಿಸಿದ ಅತೀ ಹೆಚ್ಚಿನ ಬೆಲೆ 
ಇವೆರಡರಲ್ಲಿ ಹೆಚ್ಚಿನ ದರ ದಾಖಲಿಸಿದವರನ್ನು ಯಶಸ್ವಿ ಟೆಂಡರ್‌: ಬಿಡ್‌ದಾರರೆಂದು ಪರಿಗಣಿಸಲಾಗುವುದು. 
ಯಶಸ್ವಿಯಾದ ಟೆಂಡರ್‌ : ಬಿಡ್‌ದಾರರು ಅಂಗೀಕೃತ ಬೆಲೆಯ ಶೇಕಡ 25 ರಷ್ಟು (ಠೇವಣಿ ಬಿಟ್ಟು) ಹಣವನ್ನು ಹರಾಜಿನ ಸ್ಥಳದಲ್ಲಿ ಆ 
ದಿನವೇ ತುಂಬತಕ್ಕದ್ದು. ಈ ಹಣಕ್ಕೆ ಯಾವುದೇ ಬಡ್ಡಿ ನೀಡಲಾಗದು. ಡೈರೆಕ್ಟರ್‌ ಜನರಲ್‌ ಮತ್ತು ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ 
ಪೊಲೀಸ್‌, ಕರ್ನಾಟಕ ರಾಜ್ಯ, ಬೆಂಗಳೂರು ಇವರಿಂದ ವಿಲೇವಾರಿಗೆ ಒಪ್ಪಿಗೆ ಬಂದ ನಂತರವೇ ಉಳಿದ ಹಣವನ್ನು ಬಿಡ್‌ದಾರರಿಂದ 
ಕಟ್ಟಿಸಿಕೊಂಡು ಬಿಡಿಭಾಗಗಳನ್ನು ವಹಿಸಿಕೊಡಲಾಗುವುದು. ಈ ಬಿಡಿಭಾಗಗಳನ್ನು ಯಶಸ್ವಿ ಬಿಡ್‌ದಾರರು ತಮ್ಮ ಸ್ವಂತ ಖರ್ಚಿನಲ್ಲಿ 
ತೆಗೆದುಕೊಂಡು ಹೋಗುವುದು. ತಪ್ಪಿದಲ್ಲಿ ಅವರು ತುಂಬಿದ ಶೇಕಡಾ 25 ರಷ್ಟು ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು ಹಾಗೂ ಮತ್ತೊಮ್ಮೆ ಹೊಸದಾಗಿ ಅಧಿಸೂಚನೆ ಹೊರಡಿಸಿ ವಾಹನಗಳನ್ನು ಮರು ಹರಾಜು ಮಾಡಲಾಗುವುದು. 
ಎಲ್ಲಾ ಹಣವನ್ನು ಪೊಲೀಸ್‌ ಅಧೀಕ್ಷಕರು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಇವರ ಕಚೇರಿಯ ನಗದು ಶಾಖೆಯಲ್ಲಿ ನಗದಾಗಿಯೇ 
ತುಂಬಬೇಕು. ಚೆಕ್‌ ಅಥವಾ ಡಿ.ಡಿ. ಮೂಲಕ ಹಣ ಸ್ವೀಕರಿಸುವುದಿಲ್ಲ. 
ನಿರುಪಯುಕ್ತ ವಾಹನಗಳಿಗೆ ಮಾರಾಟ ತೆರಿಗೆಯನ್ನು ಯಶಸ್ವಿ ಬಿಡ್‌ದಾರರಿಂದ ಚಾಲ್ತಿಯಲ್ಲಿರುವ ನಿಯಮಗಳ ಪ್ರಕಾರ ವಸೂಲು 
ಮಾಡಲಾಗುವುದು. 
ಹರಾಜು ಮುಗಿದ ನಂತರ ಯಶಸ್ವಿಯಾಗದ ಟೆಂಡರ್‌ ಕಮ್‌ ಬಿಡ್‌ದಾರರಿಗೆ ಠೇವಣಿ ಹಣವನ್ನು ಕೂಡಲೇ ಹಿಂತಿರುಗಿಸಲಾಗುವುದು. 
ಹರಾಜಿನಲ್ಲಿ ಭಾಗವಹಿಸುವ ಸಾರ್ವಜನಿಕರು ಇಲಾಖಾ ನಿಯಮಗಳಿಗೆ ಬದ್ಧರಾಗಿರುತ್ತಾರೆ. 
ಟೆಂಡರ್‌ ಹರಾಜಿನಲ್ಲಿ ಭಾಗವಹಿಸಿದ ಯಶಸ್ವಿಯಾದ ಟೆಂಡರ್‌ ಬಿಡ್‌ದಾರರು ತಮ್ಮ ತಪ್ಪು ಗ್ರಹಿಕೆಯಿಂದ ಇಲಾಖೆಗೆ ನಷ್ಟವಾಗುವಂತಹ 
ಸಂದರ್ಭ ಉದ್ಭವಿಸಿದಲ್ಲಿ ಅಂತಹವರು ಮುಂಗಡವಾಗಿ ಪಾವತಿಸಿದ್ದ ಹಣದಲ್ಲಿ ನಷ್ಟವನ್ನು ವಸೂಲಿ ಮಾಡಿಕೊಳ್ಳುವ ಅಧಿಕಾರವನ್ನು 
ಕಾಯ್ದಿರಿಸಲಾಗಿದೆ. ಈ ರೀತಿ ವಸೂಲಿ ಮಾಡಲು ತೀರ್ಮಾನಿಸಿದ ಹಣವನ್ನು ಸ್ಥಳದಲ್ಲಿಯೇ ಪಾವತಿಸತಕ್ಕದ್ದು. ತಪ್ಪಿದಲ್ಲಿ 
ಸಂಬಂಧಪಟ್ಟವರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು. 
ಹರಾಜಿನಲ್ಲಿ ಯಾವುದೇ ಸವಾಲನ್ನು ಯಾವುದೇ ಕಾರಣಕ್ಕಾಗಿ ರದ್ದು ಮಾಡುವ ಇಲ್ಲವೇ ತಿರಸ್ಕರಿಸುವ ಅಧಿಕಾರವನ್ನು ಪೊಲೀಸ್‌ 
ಅಧೀಕ್ಷಕರು, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಇವರು ಹೊಂದಿರುತ್ತಾರೆ ಮತ್ತು ಅವರ ತೀರ್ಮಾನವೇ ಅಂತಿಮವಾದುದು. 
ಮೇಲೆ ತಿಳಿಸಿರುವ ಹರಾಜಿನ ವಿಷಯದಲ್ಲಿ ಯಾವುದೇ ವಾದ ವಿವಾದ ಉಂಟಾದಲ್ಲಿ ಡೈರೆಕ್ಟರ್‌ ಜನರಲ್‌ ಮತ್ತು ಇನ್ಸ್‌ಪೆಕ್ಟರ್‌ 
ಜನರಲ್‌ ಆಫ್‌ ಪೊಲೀಸ್‌, ಕರ್ನಾಟಕ ರಾಜ್ಯ, ಬೆಂಗಳೂರು ಇವರು ನೀಡುವ ನಿರ್ಣಯವೇ ಅಂತಿಮವಾಗಿರುತ್ತದೆ. 
ಹರಾಜಿನಲ್ಲಿ ಭಾಗವಹಿಸುವ ಎಲ್ಲಾ ಬಿಡ್‌ದಾರರು ತಮ್ಮ ಸಂಪೂರ್ಣ ವಿಳಾಸವನ್ನು ಬರೆದಿರುವ ಚೀಟಿಯೊಂದಿಗೆ ಠೇವಣಿ ಹಣವನ್ನು 
ಪಾವತಿ ಮಾಡತಕ್ಕದ್ದು. 
ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳಲ್ಲಿ ಟೆಂಡರ್‌ದಾರರು ತಮ್ಮ ಸಂಪೂರ್ಣ ವಿಳಾಸವನ್ನು ಸ್ಪಷ್ಟವಾಗಿ ನಮೂದಿಸಿರಬೇಕು. 
ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಜಿಲ್ಲಾ ಪೊಲೀಸ್‌ ಕಚೇರಿ, ಬಳ್ಳಾರಿಯಲ್ಲಿ ಖುದ್ದಾಗಿ ಬಂದು ಪಡೆಯತಕ್ಕದ್ದು. 
ಪೊಲೀಸ್‌ ಸೂಪರಿಂಟೆಂಡೆಂಟ್‌, ಬಳ್ಳಾರಿ. 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ನಮೂನೆ-1 
9ನೇ ನಿಯಮ ನೋಡಿ 
ಅಧಿಸೂಚನೆ 


€ ವೈ.ಹೆಚ್‌. ಮಾದರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧಾರವಾಡ ಜಿಲ್ಲೆ, ಇಲ್ಲಿ ಸಹ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿದ್ದು ಅವರ 
ಕೆ.ಹೆಚ್‌. ಹೊಸಮನಿ ಎಂದು ಬದಲಾಯಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಪದನಿಮಿತ್ತ ಬ್ಲಾಕ್‌ ಯೋಜನಾ 
ಸಮನ್ವಯಾಧಿಕಾರಿಗಳು ಕುಂದಗೋಳ ಜಿಲ್ಲಾ-ಧಾರವಾಡ 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ನಮೂನೆ-1 
9ನೇ ನಿಯಮ ನೋಡಿ 
ಅಧಿಸೂಚನೆ 


ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌಡಗೇರಿ ತಾ: ಕುಂದಗೋಳ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಗ್ರೇಡ್‌-1 ಆಗಿ ಕೆಲಸ ಮಾಡುತ್ತಿರುವ 
ಶ್ರೀ ಗಂಗಾಧರ ಬಸವಣ್ಣೆಪ್ಪ ಅಂಗಡಿ ರವರಿಗೆ ಅವರ ಹೆಸರನ್ನು ಗಂಗಾಧರ ವೀರಭದ್ರಪ್ಪ ಅರಳಿ ಎಂದು ಬದಲಾಯಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಪಿ.ಡಿ. 57 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಪದನಿಮಿತ್ತ ಬ್ಲಾಕ್‌ ಯೋಜನಾ 
ಸಮನ್ವಯಾಧಿಕಾರಿಗಳು ಕುಂದಗೋಳ ಜಿಲ್ಲಾ-ಧಾರವಾಡ 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ನಮೂನೆ-1 
9ನೇ ನಿಯಮ ನೋಡಿ 
ಅಧಿಸೂಚನೆ 


ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸರಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಕಳಸ ಸ.ಶಿ. ಆಗಿ ಕೆಲಸ ಮಾಡುತ್ತಿರುವ ಶ್ರೀ ರಾವುತಪ್ಪ ಶಿವಪ್ಪ 
ಮಾದರ ರವರಿಗೆ ಅವರ ಹೆಸರನ್ನು ರಾವುತಪ್ಪ ಶಿವಪ್ಪ ದೇವರಮನಿ ಎಂದು ಬದಲಾಯಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಪಿ.ಡಿ. 58 


ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಪದನಿಮಿತ್ತ ಬ್ಲಾಕ್‌ ಯೋಜನಾ 
ಸಮನ್ವಯಾಧಿಕಾರಿಗಳು ಕುಂದಗೋಳ ಜಿಲ್ಲಾ-ಧಾರವಾಡ 


೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಸಂಖ್ಯೆ: ಸಿಆಸುಇ 22 ಡಿಟಿಎನ್‌ 2006, ಬೆಂಗಳೂರು, ದಿನಾಂಕ: 24ನೇ ಫೆಬ್ರವರಿ 2006 
ಟೆಂಡರ್‌ ಪ್ರಕಟಣೆ 
ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಸಚಿವರುಗಳ ಅಧಿಕೃತ ನಿವಾಸ ಮತ್ತು ಕಚೇರಿಗಳಲ್ಲಿರುವ ಈ ಕೆಳಕಂಡ ಮಾದರಿಯ ಕೀ 
ಟೆಲಿಪೋನ್‌ ಸಂಪರ್ಕ ವ್ಯವಸ್ಥೆಯನ್ನು ವಿಸ್ತಾರವಾದ ವಾರ್ಷಿಕ ಸೇವಾ ನಿರ್ವಹಣೆಗೆ ಒಳಪಡಿಸಲು ಸರ್ಕಾರವು ಉದ್ದೇಶಿಸಿದೆ. ಈ ಸಂಬಂಧ ಪ್ರಸಿದ್ಧ 
ಸಂಸ್ಥೆಗಳಿಂದ ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. ವಾರ್ಷಿಕ ಸೇವಾ ನಿರ್ವಹಣಾ ಅವಧಿಯು ಆದೇಶ ಹೊರಡಿಸುವ ದಿನಾಂಕದಿಂದ ಒಂದು ವರ್ಷಕ್ಕೆ 
ಇರುತ್ತದೆ. 












































ಕ್ರ. ಮಾದರಿ ಒಟ್ಟು ಎಕ್ಸ್‌ಟೆನ್‌ಷನ್‌ಗಳು ಒಟ್ಟು ಸಂಪರ್ಕ ವ್ಯವಸ್ಥೆ 
ಸಂ. ಸಂಖ್ಯೆ 
1 | ನಿಟ್‌ಸುಕೋ ಎನ್‌ಕೇ ನೈಸ್‌ 32-ಐ ಸೀರಿಸ್‌ ಡಿಜಿಟಲ್‌ ಕೀ ಟೆಲಿಪೋನ್‌ | 20 ಲೈನ್ಸ್‌ (14 * 6) 1 No. 
ಸಿಸ್ಟಂ ಮತ್ತು 14 ಡಿಜಿಟಲ್‌ ಡಿಸ್‌ಪ್ಲೇ ಕೆಟಿಎನ್‌ ಉಪಕರಣ 
2 | ನಿಟ್‌ಸುಕೋ ಎನ್‌ಕೇ ನೈಸ್‌ 32-ಐ ಸೀರಿಸ್‌ ಡಿಜಿಟಲ್‌ ಕೀ ಟೆಲಿಪೋನ್‌ | 18 ಲೈನ್ಸ್‌ 1 No. 
ಸಿಸ್ಟಂ ಮತ್ತು 18 ಡಿಜಿಟಲ್‌ ಡಿಸ್‌ಪ್ಲೇ ಕೆಟಿಎನ್‌ ಉಪಕರಣ 
3 | ನಿಟ್‌ಸುಕೋ ಎನ್‌ಕೇ ಟಿಎಕ್ಸ್‌ 412 ಕೀ ಟೆಲಿಪೋನ್‌ ಸಿಸ್ಟಂ 12 ಲೈನ್ಸ್‌ 1 No. 
4 | ಮೆಲ್ಸಾನ್‌ ಕೀ ಟೆಲಿಪೋನ್‌ 4 +4) 8 ಲೈನ್ಸ್‌ 3 No. 
5 | ಪ್ಯಾನಾಸೋನಿಕ್‌ ಕೆಎಕ್ಸ್‌ ಟಿಎ 308 ಮಾದರಿ 4 +1 4ಲೈನ್ಸ್‌ 17 No. 
6 | ಪ್ಯಾನಾಸೋನಿಕ್‌ ಕೆಎಕ್ಸ್‌ ಟಿಎ 308 ಬಿಎಕ್ಸ್‌ 16 ಲೈನ್ಸ್‌ 1 No. 
7 | ಪ್ಯಾನಾಸೋವನಿಕ್‌ ಕೆಎಕ್ಸ್‌ ಟಿಡಿ 816 (8 + 6) 16 ಲೈನ್ಸ್‌ 1 No. 
8 | ಮ್ಯಾಟ್ರಿಕ್ಸ್‌ ಇಪಿಎಬಿಎಕ್ಸ್‌ 308 8 ಲೈನ್ಸ್‌ 1 No. 





ಟೆಂಡರ್‌ನ ಷರತ್ತುಗಳು ಈ ಕೆಳಕಂಡಂತಿವೆ: 
1) ಮೊಹರು ಮಾಡಿರುವ ಟೆಂಡರ್‌ಗಳ ಲಕೋಟೆಯ ಮೇಲೆ “ಕೀ ಟೆಲಿಪೋನ್‌ / ಇಪಿಎಬಿಎಕ್ಸ್‌ ಸಂಪರ್ಕ ವ್ಯವಸ್ಥೆಯ ವಿಸ್ತಾರವಾದ 
ವಾರ್ಷಿಕ ಸೇವಾ ನಿರ್ವಹಣೆ ದರಪಟ್ಟಿ” ಎಂದು ಬರೆಯತಕ್ಕದ್ದು. 
2) ವಾರ್ಷಿಕ ಸೇವಾ ನಿರ್ವಹಣೆ ವೆಚ್ಚದಿಂದ ಚಾಲ್ತಿಯಲ್ಲಿರುವ ಮಾರಾಟ ತೆರಿಗೆ ಮತ್ತು ಆದಾಯ ತೆರಿಗೆಯನ್ನು ಬಿಲ್ಲು ಮೊತ್ತದಿಂದ 


ಕಡಿತಗೊಳಿಸಲಾಗುವುದು. 
3) ದರಪಟ್ಟಿ ನೀಡುವ ಸಂಸ್ಥೆಗಳು ಈ ಮೇಲ್ಕಂಡ ಉಪಕರಣಗಳ ದುರಸ್ಥಿಗೆ ಬೇಕಾಗುವ ಬಿಡಿ ಭಾಗಗಳ ದಾಸ್ತಾನಿನ ಬಗ್ಗೆ ಮಾಹಿತಿ 
ನೀಡಬೇಕು. 


4) ವಿಸ್ತಾರವಾದ ವಾರ್ಷಿಕ ನಿರ್ವಹಣೆಗೆ (ಬಿಡಿ ಭಾಗಗಳ ವೆಚ್ಚವು ಸೇರಿದಂತೆ) ದರ ನಮೂದಿಸತಕ್ಕದ್ದು. 

5) ಎಲ್ಲಾ ಸಂಪರ್ಕ ವ್ಯವಸ್ಥೆಗಳಿಗೂ ಒಟ್ಟಾಗಿ ಟೆಂಡರ್‌ ಸಲ್ಲಿಸಬಹುದು. ಅಥವಾ ಪ್ಯಾನಾಸೋನಿಕ್‌ ಸಂಪರ್ಕ ವ್ಯವಸ್ಥೆಗೆ ಮಾತ್ರ ಟೆಂಡರ್‌ 
ಸಲ್ಲಿಸಬಹುದು. ಅದೇ ರೀತಿ “ನಿಟ್‌ಸುಕೋ” ಮತ್ತು “ಮೆಲ್ಫಾನ್‌” ಸಂಪರ್ಕ ವ್ಯವಸ್ಥೆಗೆ ಪ್ರತ್ಯೇಕವಾಗಿ ಟೆಂಡರ್‌ ಸಲ್ಲಿಸಬಹುದಾಗಿದೆ. 

6 ದೂರು ಬಂದಾಗ ದುರಸ್ಥಿಪಡಿಸುವುದಲ್ಲದೆ, ಕನಿಷ್ಠ ತಿಂಗಳಿಗೊಮ್ಮೆ ತಂತ್ರಜ್ಞರಿಂದ ನಿರೋದಾತಕ್ರ ನಿರ್ವಹಣೆ (ಪ್ರಿವೆಂಟಿವ್‌ 
ಮೆಂಟೇನೆನ್ಸ್‌) ಮಾಡಿಸತಕ್ಕದ್ದು. 

7) ವಿಸ್ತಾರವಾದ ವಾರ್ಷಿಕ ಸೇವಾ ನಿರ್ವಹಣೆಯನ್ನು ವಹಿಸಿದಲ್ಲಿ ತೃಪ್ತಿಕರವಾಗಿ ಸರ್ವೀಸ್‌ ಮಾಡಿದ ನಂತರ ಪ್ರತಿ 6 ತಿಂಗಳಿಗೊಮ್ಮೆ 2 
ಕಂತುಗಳಲ್ಲಿ ವಾರ್ಷಿಕ ಸೇವಾ ನಿರ್ವಹಣಾ ಮೊತ್ತವನ್ನು ಸಂದಾಯ ಮಾಡಲಾಗುವುದು. 

8) ದರಪಟ್ಟಿಯೊಂದಿಗೆ ಠೇವಣಿ (ಇ.ಎಂ.ಡಿ) ಹಣ ರೂ. 15,000-00ಕ್ಕೆ ಬ್ಯಾಂಕ್‌ ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ಸರ್ಕಾರದ ಅಧೀನ 
ಕಾರ್ಯದರ್ಶಿ, ಸಿಆಸುಇ (ಲೆಕ್ಕಪತ್ರ), ವಿಧಾನಸೌಧ, ಬೆಂಗಳೂರು-1, ಇವರಿಗೆ ಸಂಬೋಧಿಸಿ ಲಗತ್ತಿಸತಕ್ಕದ್ದು. ರೂ. 15,000-00ಗಳ 
ಮೂಲ ಬ್ಯಾಂಕ್‌ ಡಿಮ್ಯಾಂಡ್‌ ಡ್ರಾಫ್ಟ್‌ನ್ನು ಲಗತ್ತಿಸಿರದ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 

9) ಅಯಶಸ್ವಿ ಟೆಂಡರ್‌ದಾರರ ಬ್ಯಾಂಕ್‌ ಡಿಮ್ಕಾಂಡ್‌ ಡ್ರಾಫ್ಟ್‌ನ್ನು ಹಿಂದಿರುಗಿಸಲಾಗುವುದು. ಅದಕ್ಕೆ ಯಾವುದೇ ರೀತಿಯ ಬಡ್ಡಿಯನ್ನು 
ನೀಡಲಾಗುವುದಿಲ್ಲ. 

10) ಯಶಸ್ವಿ ಟೆಂಡರ್‌ದಾರರ ಇ.ಎಂ.ಡಿ. ಮೊತ್ತವನ್ನು ವಾರ್ಷಿಕ ಅವಧಿ ಮುಗಿದ ನಂತರ ಅವರ ಕಾರ್ಯ ನಿರ್ವಹಣೆ ಬಗ್ಗೆ ಯಾವುದೇ 
ದೂರು ಇಲ್ಲದಿದ್ದಲ್ಲಿ, ಷರತ್ತುಗಳ ಉಲ್ಲಂಘನೆ ಆಗಿರದಿದ್ದಲ್ಲಿ ಮಾತ್ರ ವಾಪಾಸು ಮಾಡಲಾಗುವುದು. ಇದಕ್ಕೆ ಯಾವುದೇ ರೀತಿಯ 
ಬಡ್ಡಿಯನ್ನು ನೀಡಲಾಗುವುದಿಲ್ಲ. 

11) ಟೆಂಡರ್‌ಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: 24.3.2006 ರಂದು ಮಧ್ಯಾಹ್ನ 3-00 ಗಂಟೆಯೊಳಗೆ ಸಿಆಸುಇ (ಕಾರ್ಯಕಾರಿ), 
ಕೊಠಡಿ ಸಂಖ್ಯೆ: 23, ನೆಲಮಹಡಿ, ವಿಧಾನಸೌಧ, ಬೆಂಗಳೂರು-1, ಈ ಕಚೇರಿಗೆ ಸಲ್ಲಿಸತಕ್ಕದ್ದು. ನಂತರ ಬಂದ ಟೆಂಡರ್‌ 
ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

12) ಯಾವುದೇ ಕಾರಣಗಳನ್ನು ನೀಡದೇ, ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು 
ಟೆಂಡರ್‌ ಸ್ವೀಕರಿಸುವ ಸಮರ್ಥ ಅಧಿಕಾರಿಯವರು ಕಾಯ್ದಿರಿಸಿಕೊಂಡಿದ್ದಾರೆ. ಇವರ ನಿರ್ಣಯವೇ ಅಂತಿಮವಾದದ್ದು. 

13) ಟೆಂಡರ್‌ಗಳನ್ನು ಉಪ ಕಾರ್ಯದರ್ಶಿಯವರ ಕೊಡಡಿ ಸಂಖ್ಯೆ: 23, ವಿಧಾನಸೌಧ, ಬೆಂಗಳೂರು, ಇಲ್ಲಿ ಟೆಂಡರ್‌ದಾರರ ಸಮ್ಮುಖದಲ್ಲಿ 
ದಿನಾಂಕ: 24.3.2006ರ ಮಧ್ಯಾಹ್ನ 3-30 ಗಂಟೆಗೆ ತೆರೆಯಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ರವಿಮೂರ್ತಿ 
ಪಿ.ಆರ್‌. 122 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ-1) 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೮೧ 





ಕಮಾಂಡೆಂಟ್‌ರವರ ಕಛೇರಿ, 7ನೇ ಪಡೆ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್‌, ಅಸೈಗೋಳಿ, ಮಂಗಳೂರು-574199 
ತಿದ್ದೋಲೆ 
ಸಂಖ್ಯೆ: 33/ ಸಿಬ್ಬಂದಿ1/ 2006, ದಿನಾಂಕ: 27ನೇ ಫೆಬ್ರವರಿ, 2006 
ಕಮಾಂಡೆಂಟ್‌, 7ನೇಪಡೆ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್‌, ಅಸೈಗೋಳಿ, ಮಂಗಳೂರು ಕಛೇರಿಯ ಪ್ರಕಟಣೆ ಸಂಖ್ಯೆ: 33/ 
ಸಿಬ್ಬಂದಿ1/ 06, ದಿನಾಂಕ: 18.02.2006ರಲ್ಲಿ 8 ಸಂಖ್ಯೆಯ “ಡಿ' ದರ್ಜೆ ಹುದ್ದೆಗಳ ನೇಮಕಾತಿ ಬಗ್ಗೆ ಹೊರಡಿಸಿದ ಪ್ರಕಟಣೆಯ ಬದಲಿಗೆ ಈ ಕೆಳಕಂಡ 
ವರ್ಗದಂತೆ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
ಹುದ್ದೆಗಳ ವಿವರ ಮತ್ತು ಪ್ರವರ್ಗ 


9 
ವ್ರ 
ಬ್ರ 


















































ಉದ್ಯೋಗದ ವಿವರ | ಪ್ರವರ್ಗ-3ಎ | ಪ್ರವರ್ಗ-2ಎ | ಪರಿಶಿಷ್ಟ ಜಾತಿ | ಸಾಮಾನ್ಯ ಅಭ್ಯರ್ಥಿ ಪ್ರವರ್ಗ-1 ಒಟ್ಟು 
ಅಡುಗೆಯವರು 1 - 1 2 - 4 
ಕ್ಷೌರಿಕ (ಬಾರ್‌ಬಾರ್‌) ವ 1 | 2 | 3 
ಕಸಗುಡಿಸುವವರು - - 1 - - 1 
(ಸ್ಟೀಪರ್‌) 
ಅಗಸರು (ಧೋಬಿ) - 1 ದ 1 ದ 2 
ನೀರುತರುವವರು - - - - 1 
(ವಾಟರ್‌ 
ಕ್ಯಾರಿಯರ್‌) 

ಒಟ್ಟು 1 2 2 5 1 11 

ಕಮಾಂಡೆಂಟ್‌ 

ಪಿ.ಆರ್‌. 123 7ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಮಂಗಳೂರು. 


ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ 
ಸರ್ಕಾರಿ ಮುದ್ರಣಾಲಯ, ನಂ.6! ಇ,1ನೇ ಅಡ್ಡರಸ್ತೆ, ಕೆ.ಐ.ಎ.ಡಿ.ಬಿ. ಪೀಣ್ಯ,1ನೇ ಹಂತ, ತುಮಕೂರು ರಸ್ತೆ, 
ಬೆಂಗಳೂರು-560 058 
ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಡಿಪಿಎಸ್‌/ ಪಿಯುಆರ್‌ ಪಿ 3776 05-06, ಬೆಂಗಳೂರು, ದಿನಾಂಕ:27ನೇ ಫೆಬ್ರವರಿ, 2006 

2006-07ನೇ ಸಾಲಿಗೆ ಅಂದರೆ ದಿನಾಂಕ: 01.04.2006 ರಿಂದ 31.03.2007ರ ವರೆಗೆ ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ 
ಇಲಾಖೆಯ ನಿರ್ದೇಶಕರ ಕಾರ್ಯಾಲಯ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಪೀಣ್ಯ, ಬೆಂಗಳೂರು ಮತ್ತು ಇದರ ಅಧೀನ ಕಾರ್ಯಾಲಯಗಳಾದ 
ಸರ್ಕಾರಿ ಮುದ್ರಣಾಲಯ, ಪೀಣ್ಯ ಶೆಡ್‌, ಬೆಂಗಳೂರು, ಹೈಕೋರ್ಟ್‌ ಘಟಕ, ಬೆಂಗಳೂರು, ಸರ್ಕಾರಿ ಮುದ್ರಣಾಲಯ, ಸ್ಕೂಲ್‌ ಆಫ್‌ ಪ್ರಿಂಟಿಂಗ್‌ 
ಕಟ್ಟಡ, ಬೆಂಗಳೂರು, ಸರ್ಕಾರಿ ಹೊರವಲಯ ಮುದ್ರಣಾಲಯ, ಮೈಸೂರು ರಸ್ತೆ, ಬೆಂಗಳೂರು ಹಾಗೂ ಸರ್ಕಾರಿ ಜಿಲ್ಲಾ ಮುದ್ರಣಾಲಯಗಳಾದ 
ಧಾರವಾಡ, ಗುಲ್ಬರ್ಗಾ, ತುಮಕೂರು, ಮಡಿಕೇರಿ, ಮಂಗಳೂರು, ಕೋಲಾರ ಮತ್ತು ಶಿವಮೊಗ್ಗ ಈ ಸ್ಥಳಗಳಲ್ಲಿ ಶೇಖರಣೆಯಾಗುವ ಬಿಳಿ ಜಲ್ಲಿ 
ಪೇಪರ್‌, ವೇಸ್ಟ್‌ ಪೇಪರ್‌ ಮತ್ತು ಆಯಿಲ್ಡ್‌ ಸ್ವೀಪಿಂಗ್ಸ್‌ ಹಾಗೂ ಬಫ್‌ ಜಲ್ಲಿ ಕಟ್‌ ಪೀಸ್‌ ಪೇಪರ್‌, ರೀಲ್‌ ಪೇಪರ್‌ ವೇಸ್ಟೇಜ್‌, ಹಳೆ ಗೆಜೆಟ್‌ 
ಪ್ರತಿಗಳು, ನಿರುಪಯುಕ್ತ ನಮೂನೆಗಳು ಮತ್ತು ನಿರುಪಯುಕ್ತ ಪುಸ್ತಕಗಳನ್ನು ವಿಲೇವಾರಿ ಮಾಡಲು ಪೇಪರ್‌ ತಯಾರಿಕಾ ಮಿಲ್ಲುಗಳಿಂದ ಮತ್ತು 
ಕಾರ್ಡ್‌ಬೋರ್ಡ್‌ ತಯಾರಿಕಾ ಸಂಸ್ಥೆಗಳಿಂದ ದಿನಾಂಕ: 31.03.2006ರ ಸಂಜೆ 4.30 ವರೆಗೆ ಮೊಹರಾದ ಟೆಂಡರನ್ನು ಲಕೋಟೆ-! ಮತ್ತು 
ಲಕೋಟೆ-1ನ್ನು ಸ್ವೀಕರಿಸಲಾಗುವುದು. ನಿಗದಿತ ಟೆಂಡರ್‌ ಫಾರಂನ್ಡು ಒಟ್ಟು ರೂ.2,250-ಗಳ ಡಿ.ಡಿ. ಯನ್ನು ನಿರ್ದೇಶಕರ ಹೆಸರಿಗೆ 
ಸಂದಾಯವಾಗುವಂತೆ ಪಡೆದು (ರೂ.2,000/- + ತೆರಿಗೆ ರೂ.250/-) ನಗದು ವಿಭಾಗಕ್ಕೆ ದಿನಾಂಕ: 31.03.2006ರ ಮಧ್ಯಾಹ್ನ 12.00 ಗಂಟೆ ಒಳಗೆ 
ಸಲ್ಲಿಸಿ ಟೆಂಡರ್‌ ಫಾರಂನ್ನು ಪಡೆಯಬಹುದಾಗಿದೆ. ಇದಕ್ಕೆ ಸಂಬಂಧಿಸಿದ ಷರತ್ತುಗಳು ಮತ್ತು ನಿಬಂಧನೆಗಳು ಈ ರೀತಿಯಾಗಿರುತ್ತವೆ. 

ಲಕೋಟೆ -1 ರ ಷರತ್ತುಗಳು CONDITIONS OF COVER-I 

1. ಟೆಂಡರುದಾರರು ತಮ್ಮ ಸಂಸ್ಥೆಯ ಮಾರಾಟ ತೆರಿಗೆ ನೋಂದಾಯಿತ ದೃಢೀಕರಣ ಪ್ರತಿಗಳು ಹಾಗೂ ಇತ್ತೀಚಿನ ನವೀಕರಣ ಪ್ರತಿ (ಮಾಸಿಕ 
ತೆರಿಗೆ ಸಂದಾಯ ಪ್ರತಿ) ಗಳನ್ನು ವಾರ್ಷಿಕವರದಿಯೊಂದಿಗೆ ಪಡೆದ ಪ್ರಮಾಣ ಪತ್ರಗಳನ್ನು ಪಡೆದು ಲಗತ್ತಿಸಿರಬೇಕು. 

2. ಟೆಂಡರುದಾರರು ಈ ಹಿಂದಿನ ಕನಿಷ್ಠ ಮೂರು ವರ್ಷಗಳ ಅಂದರೆ 2003-2004, 2004-2005, 2005-2006ರ ಅವಧಿಯಲ್ಲಿ ಆದಾಯ 
ತೆರಿಗೆಯನ್ನು ಪಾವತಿ ಮಾಡಿರುವ ಬಗ್ಗೆ ಮತ್ತು 2005-2006ನೇ ಸಾಲಿನ ಆದಾಯ ತೆರಿಗೆ ಅಸೆಸ್‌ಮೆಂಟಿನೊಂದಿಗೆ ಆದಾಯ ತೆರಿಗೆ 
ಅಧಿಕಾರಿಗಳಿಂದ ಪಡೆದ ಸ್ವೀಕೃತಿ ಪ್ರತಿಯನ್ನು ಲಗತ್ತಿಸಿರಬೇಕು. ಟೆಂಡರ್‌ದಾರರು ಕಳೆದ ಮೂರು ವರ್ಷಗಳಲ್ಲಿ ಸಂಸ್ಥೆಯ ಲಾಭ ಮತ್ತು 
ನಷ್ಟಗಳ ಬಗ್ಗೆ ಲೆಕ್ಕ ಪರಿಶೋಧಕರಿಂದ ಪಡೆದ ದೃಢೀಕರಣ ಪತ್ರಗಳನ್ನು ಲಗತ್ತಿಸಬೇಕು. 

3. ಟೆಂಡರುದಾರರು ತಮ್ಮ ಮೊಹರಾದ ದರ ಪಟ್ಟಿಯೊಂದಿಗೆ ರೂ.2,30,000-00/-ಗಳಿಗೆ ಬ್ಯಾಂಕ್‌ ಡಿಮ್ಕಾಂಡ್‌ ಡ್ರಾಫ್ಟ್‌ನ್ನು ನಿರ್ದೇಶಕರು 
ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು ಇವರ ಹೆಸರಿಗೆ ಪಡೆದು ಲಕೋಟೆ-1ರಲ್ಲಿಯೇ ಲಗತ್ತಿಸಿರಬೇಕು. ಡಿಮ್ಯಾಂಡ್‌ ಡ್ರಾಫ್ಟ್‌ 
ಲಗತ್ತಿಸದ ಟೆಂಡರನ್ನು ಸಾರಸಗಟಾಗಿ ತಿರಸ್ಕರಿಸಲಾಗುವುದು. 

ಭದ್ರತಾ ಠೇವಣಿ ವಿವರ ಈ ಕೆಳಕಂಡಂತಿರುತ್ತದೆ 
1. ಸರ್ಕಾರಿ ಕೇಂದ್ರ ಮುದ್ರಣಾಲಯ ಪೀಣ್ಯ, ಪೀಣ್ಯಶೆಡ್‌, ಹೈಕೋರ್ಟ್‌ ಘಟಕ, ಸ್ಕೂಲ್‌ ಆಫ್‌ ಪ್ರಿಂಟಿಂಗ್‌ 
ಕಟ್ಟಡ, ಬೆಂಗಳೂರು. ರೂ. 40,000/- 
2. ಸರ್ಕಾರಿ ಹೊರವಲಯ ಮುದ್ರಣಾಲಯ, ಮೈಸೂರು ರಸ್ತೆ, ಬೆಂಗಳೂರು-59 ರೂ. 30,000/- 





೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 
3. ಸರ್ಕಾರಿ ಜಿಲ್ಲಾ ಮುದ್ರಣಾಲಯ, ಅಂತರಸನಹಳ್ಳಿ, ತುಮಕೂರು. ರೂ. 80,000/- 
4. ಸರ್ಕಾರಿ ಜಿಲ್ಲಾ ಮುದ್ರಣಾಲಯ, ಧಾರವಾಡ ಮತ್ತು ಗುಲ್ಬರ್ಗಾ, ತಲಾ ರೂ. 20,000 x2 ರೂ. 40,000/- 


5. ಸರ್ಕಾರಿ ಜಿಲ್ಲಾ ಮುದ್ರಣಾಲಯಗಳಾದ ಮಡಿಕೇರಿ, ಮಂಗಳೂರು, 
ಕೋಲಾರ ಮತ್ತು ಶಿವಮೊಗ್ಗ ತಲಾ 10,000/- x 4 ರೂ. 40,000/- 


10. 


11 


ಲಕೋಟೆ -11 ರ ಷರತ್ತುಗಳು 
ಟೆಂಡರುದಾರರು ಮೇಲಿನ ಐಟಂಗಳಲ್ಲಿ ಬಿಳಿ ಜಲ್ಲಿ ಪೇಪರ್‌, ವೇಸ್ಟ್‌ ಪೇಪರ್‌ ಮತ್ತು ಆಯಿಲ್ಡ್‌ ಸ್ವೀಪಿಂಗ್ಸ್‌ ಹಾಗೂ ಬಫ್‌ ಜಲ್ಲಿ ಕಟ್‌ 
ಪೀಸ್‌ ಪೇಪರ್‌ಗಳಿಗೆ ಮಾತ್ರ ಸರಾಸರಿ ಆಧಾರದ ಮೇಲೆ ಪ್ರತಿ ಟನ್ನಿಗೆ ಒಂದೇ ದರ ಸೂಚಿಸಬೇಕು. ಉಳಿದ ಐಟಂಗಳಾದ ರೀಲ್‌ 
ಪೇಪರ್‌ ವೇಸ್ಟೇಜ್‌, ಹಳೆ ಗೆಜೆಟ್‌ ಪ್ರತಿಗಳು, ನಿರುಪಯುಕ್ತ ನಮೂನೆಗಳು ಮತ್ತು ನಿರುಪಯುಕ್ತ ಪುಸ್ತಕಗಳಿಗೆ ಬೇರೆ ಬೇರೆಯಾಗಿ ಪ್ರತಿ 
ಟನ್ನಿಗೆ ದರಗಳನ್ನು ಪ್ರತ್ಯೇಕವಾಗಿ ಸೂಚಿಸಬೇಕು. ದರಗಳನ್ನು ಸೂಚಿಸುವಾಗ ಅನ್ವಯಿಸುವ ತೆರಿಗೆಗಳನ್ನು ಪ್ರತ್ಯೇಕವಾಗಿ ಸೂಚಿಸಬೇಕು, 
ಹಾಗೂ ಶಾಖಾ ಮುದ್ರಣಾಲಯಗಳಾದ, ಧಾರವಾಡ, ಗುಲ್ಬರ್ಗಾ, ಮಡಿಕೇರಿ, ತುಮಕೂರು, ಕೋಲಾರ, ಮಂಗಳೂರು ಮತ್ತು ಶಿವಮೊಗ್ಗ 
ಈ ಸ್ಥಳಗಳಿಗೆ ಪ್ರತ್ಯೇಕ ದರಗಳನ್ನು ಸೂಚಿಸಬಹುದಾಗಿದೆ. 
ಟೆಂಡರುದಾರರು ತಮ್ಮ ಮೊಹರಾದ ಲಕೋಟೆಯ ಮೇಲೆ ಬಿಳಿ ಜಲ್ಲಿ ಪೇಪರ್‌, ವೇಸ್ಟ್‌ ಪೇಪರ್‌ ಮತ್ತು ಆಯಿಲ್‌ ಸ್ವೀಪಿಂಗ್ಸ್‌ ಹಾಗೂ 
ಬಫ್‌ ಜಲ್ಲಿ ಕಟ್‌ ಪೀಸ್‌ ಪೇಪರ್‌, ರೀಲ್‌ ಪೇಪರ್‌ ವೇಸ್ಟೇಜ್‌, ಹಳೆ ಗೆಜೆಟ್‌ ಪ್ರತಿಗಳು, ನಿರುಪಯುಕ್ತ ನಮೂನೆಗಳು ಮತ್ತು 
ನಿರುಪಯುಕ್ತ ಪುಸ್ತಕಗಳನ್ನು ವಿಲೇವಾರಿಗಾಗಿ ಎಂಬ ಶೀರ್ಷಿಕೆ ಬರಹಗಳೊಂದಿಗೆ ಟೆಂಡರ್‌ ಲಕೋಟೆ-! ಮತ್ತು 11ನ್ನು ದಿನಾಂಕ: 
31.03.2006ರ ಸಂಜೆ 4.30ರೊಳಗೆ ನಿರ್ದೇಶಕರು ಸರ್ಕಾರಿ ಕೇಂದ್ರ ಮುದ್ರಣಾಲಯ, ನಂ.6/ಇ, 1ನೇ ಅಡ್ಡರಸ್ತೆ, ಕೆ.ಐ.ಎ.ಡಿ.ಬಿ. ಪೀಣ್ಯ 
1ನೇ ಹಂತ, ತುಮಕೂರು ರಸ್ತೆ, ಬೆಂಗಳೂರು-58. ಇಲ್ಲಿಗೆ ತಲುಪುವಂತೆ ಕಳುಹಿಸಿಕೊಡತಕ್ಕದ್ದು. ಟೆಂಡರ್‌ ಲಕೋಟೆ-ಗನ್ನು 
ದಿನಾಂಕ:01.04.2006ರಂದು ಮಧ್ಯಾಹ್ನ 12.00 ಗಂಟೆಗೆ ತೆರೆಯಲಾಗುವುದು. ಮತ್ತು ಅರ್ಹ ಟೆಂಡರ್‌ದಾರರ ಲಕೋಟೆ-1! ನ್ನು ದಿನಾಂಕ: 
03.04.2006ರಂದು ಮಧ್ಯಾಹ್ನ 12.00 ಗಂಟೆಗೆ ತೆರೆಯಲಾಗುವುದು. ಮೊಹರಾದ ಟೆಂಡರನ್ನು ತೆರೆಯುವಾಗ ಹಾಜರಿರಲು ಇಚ್ಛಿಸುವ 
ಟೆಂಡರುದಾರರು ಸಂಬಂಧಪಟ್ಟ ಸಂಸ್ಥೆಯ ಗುರುತು ಪತ್ರದೊಂದಿಗೆ ಹಾಜರಾಗಬಹುದಾಗಿದೆ. 
ಟೆಂಡರಿನಲ್ಲಿ ಸೂಚಿಸಿರುವ ದರಗಳನ್ನು ನಿರ್ದೇಶಕರು ಯಾವುದೇ ಕಾರಣಗಳನ್ನು ನೀಡದೆ ಒಪ್ಪವ ಅಥವಾ ತಿರಸ್ಕರಿಸುವ ಅಧಿಕಾರವು 
ಇಲಾಖೆಯ ನಿರ್ದೇಶಕರಿಗೆ ಇರುತ್ತದೆ. ಹಾಗೂ ಈ ವಿಚಾರದಲ್ಲಿ ಉಂಟಾಗುವ ಯಾವುದೇ ವಿವಾದಗಳಲ್ಲಿ ಈ ಇಲಾಖೆಯ ನಿರ್ದೇಶಕರದ್ದೆ 
ಅಂತಿಮ ತೀರ್ಮಾನವಾಗಿರುತ್ತದೆ. 
ಈ ಮೇಲಿನ ಐಟಂಗಳನ್ನು ವೀಕ್ಷಿಸುವಂತಹವರು ಕೆಲಸದ ದಿನಗಳಲ್ಲಿ ಆಯಾ ಮುದ್ರಣಾಲಯಗಳ ಅಧಿಕಾರಿಗಳ ಅಪ್ಪಣೆ ಪಡೆದು ನಂತರ 
ಈ ಇಲಾಖೆಯ ಮುಖ್ಯ ಸಮಯ ಪಾಲಕರ ಸಮ್ಮುಖದಲ್ಲಿ ವೀಕ್ಷಿಸಬಹುದಾಗಿದೆ. 
ಈ ಮೇಲ್ಕಂಡ ಐಟಂಗಳನ್ನು “ವೇಬ್ರಿಡ್ಜ್‌'' ನಲ್ಲಿ ಮಾತ್ರ ತೂಕ ಹಾಕಿಸಿ ಕೊಡಲಾಗುವುದು. 
ಲಕೋಟೆ-ನ್ನು ಪೂರ್ಣವಾಗಿ ಪರಿಶೀಲಿಸಿದ ನಂತರ ದಿನಾಂಕ: 03.04.2006ರಂದು ಮಧ್ಯಾಹ್ನ 12.00 ಗಂಟೆಗೆ ಲಕೋಟೆ-1!ನ್ನು 
ತೆರೆಯಲಾಗುವುದು. 
ಪಾರದರ್ಶಕ ನಿಯಮಗಳ ಪ್ರಕಾರ ಟೆಂಡರ್‌ದಾರರು ಸಲ್ಲಿಸಿರುವ ಮೊಹರಾದ ಲಕೋಟೆಯನ್ನು ತೆರೆದಾಗ ಲಕೋಟೆ-1ರ ಷರತ್ತುಗಳು ಮತ್ತು 
ನಿಬಂಧನೆಗಳ ಪೂರ್ಣ ಮಾಹಿತಿಯನ್ನು ಒದಗಿಸಿದ ಟೆಂಡರ್‌ದಾರರ ಲಕೋಟೆ-11ನ್ನು ಮಾತ್ರ ತೆರೆಯಲಾಗುವುದು. ಪೂರ್ಣವಾದ 
ಮಾಹಿತಿಯನ್ನು ಒದಗಿಸದ ಟೆಂಡರನ್ನು ಯಾವುದೇ ಕಾರಣವನ್ನು ನೀಡದೆ ತಿರಸ್ಕರಿಸಲಾಗುವುದು. 
ಈ ಹಿಂದೆ ಈ ಇಲಾಖೆಯಿಂದ ಮೇಲ್ಕಂಡ ಐಟಂಗಳನ್ನು ಸರಿಯಾಗಿ ವಿಲೇವಾರಿ ಮಾಡದ ಹಾಗೂ ನಿಯಮಾನುಸಾರ ಕ್ರಮಬದ್ಧವಾಗಿ 
ವ್ಯವಹರಿಸದ ಸಂಸ್ಥೆಗಳು ಮತ್ತು ಈಗಾಗಲೇ ಇದರ ಸಂಬಂಧದಲ್ಲಿ ಭದ್ರತಾ ಠೇವಣಿ ಹಣವನ್ನು ಈ ಇಲಾಖೆಯಿಂದ ಮುಟ್ಟುಗಳು 
ಹಾಕಿಕೊಂಡಿರುವ ಸಂಸ್ಥೆಗಳು ಟೆಂಡರಿನಲ್ಲಿ ಭಾಗವಹಿಸುವಂತಿಲ್ಲ. ಒಂದು ವೇಳೆ ಭಾಗವಹಿಸಿದಲ್ಲಿ ಸದರಿಯವರ ಭದ್ರತಾ ಠೇವಣಿ 
ಹಣವನ್ನು ಯಾವುದೇ ಸೂಚನೆ ನೀಡದೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 
ಹೆಚ್ಚಿನ ದರಗಳನ್ನು ಸೂಚಿಸಿ ಈ ದರಗಳನ್ನು ಈ ಇಲಾಖೆಯಲ್ಲಿ ಒಪ್ಪಿದ ನಂತರ ಟೆಂಡರ್‌ದಾರರು ತಮ್ಮದೇ ಹೊಣೆಗಾರಿಕೆಯಲ್ಲಿ ಬಿಳಿ ಜಲ್ಲಿ 
ಕಟ್‌ ಪೀಸ್‌ ಪೇಪರ್‌, ವೇಸ್ಟ್‌ ಪೇಪರ್‌ ಮತ್ತು ಆಯಿಲ್ಡ್‌ ಸ್ವೀಪಿಂಗ್ಸ್‌ ಹಾಗೂ ಬಫ್‌ ಜಲ್ಲಿ ಕಟ್‌ ಪೀಸ್‌ ಪೇಪರ್‌, ರೀಲ್‌ ಪೇಪರ್‌ 
ವೇಸ್ಟೇಜ್‌, ಹಳೆಯ ಗೆಜೆಟ್‌ ಪ್ರತಿಗಳು, ನಿರುಪಯುಕ್ತ ಹಳೆಯ ನಮೂನೆಗಳು ಮತ್ತು ಹಳೆಯ ಪುಸ್ತಕಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸಿ 
ಬೇರೆ ಬೇರೆಯಾಗಿಯೇ ಬೇಲು/ ಮೂಟೆಗಳನ್ನು ಮಾಡಬೇಕು. ಈ ರೀತಿ ಬೇಲು/ ಮೂಟೆಗಳನ್ನು ಮಾಡುವಾಗ ಮೇಲ್ಕಂಡ ಐಟಂಗಳ 
ಜೊತೆಯಲ್ಲಿ ಒಳ್ಳೆಯ ಉಪಯುಕ್ತ ಪೇಪರಾಗಲೀ ಅಥವಾ ಇನ್ನಾವುದೇ ಮುದ್ರಣ ವಸ್ತುಗಳು ಬೇಲುಗಳು/ ಮೂಟೆಗಳಲ್ಲಿ ಸೇರದಂತೆ ಅತಿ 
ಎಚ್ಚರಿಕೆಯಿಂದ ಬೇಲು/ ಮೂಟೆ ಮಾಡಬೇಕು ಮತ್ತು ಮೇಲಿನ ಐಟಂಗಳನ್ನು ವಾರಕ್ಕೊಮ್ಮೆ ಅಥವಾ ಒಂದು ಲೋಡು ಶೇಖರಣೆಯಾದ 
ಕೂಡಲೇ ಒಂದು ದಿನ ಮುಂಚಿತವಾಗಿ ಮುಂಗಡ ಹಣ ಅಥವಾ ಡಿ.ಡಿ.ಯನ್ನು ನೀಡಿ ವಿಲೇವಾಗಿ ಮಾಡಬೇಕು. ಇದಕ್ಕೆ ತಪ್ಪಿದಲ್ಲಿ 
ನಿಮ್ಮದೇ ಹೊಣೆಗಾರಿಕೆಯನ್ನು ಇತರೆ ವಿಧಾನಗಳ ಮೂಲಕ ವಿಲೇವಾರಿ ಮಾಡಲಾಗುವುದು ಮತ್ತು ಇದರ ಭದ್ರತಾ ಠೇವಣಿ ಹಣವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆ ಸಂಸ್ಥೆಯ ಹೆಸರನ್ನು ಈ ಇಲಾಖೆಯ ಕಪ್ಪು ಪಟ್ಟಿಯಲ್ಲಿ ಸೇರಿಸಲಾಗುವುದು. 
ಅತಿ ಹೆಚ್ಚಿನ ದರಗಳನ್ನು ನೀಡಿದ ಟೆಂಡರನ್ನು ಈ ಇಲಾಖೆಯಲ್ಲಿ ಒಪ್ಪಿದ ನಂತರ ಟೆಂಡರ್‌ದಾರರು ಮುದ್ರಣಾಲಯವಾರು 
ರೂ.200/-(ಎರಡು ನೂರು ರೂಪಾಯಿಗಳು ಮಾತ್ರ) ಛಾಪಾ ಕಾಗದದಲ್ಲಿ ದರಗಳು ಮತ್ತು ನಿಬಂಧನೆಗಳ ಬಗ್ಗೆ ಈ ಇಲಾಖೆಯೊಂದಿಗೆ ದರ 
ಕರಾರು ಮಾಡಿಕೊಳ್ಳತಕ್ಕದ್ದು, ಹೆಚ್ಚಿನ ಮಾಹಿತಿಯನ್ನು ಈ ಕಛೇರಿಯ ಕೆಲಸದ ದಿನದಂದು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಿ 
ಪಡೆಯಬಹುದಾಗಿದೆ. 


. ಟೆಂಡರ್‌ದಾರರು ತಮ್ಮ ದರಗಳನ್ನು ನಿಗದಿತ ಟೆಂಡರ್‌ ಲಕೋಟೆ-1! ರಲ್ಲಿಯೇ ಸಲ್ಲಿಸತಕ್ಕದ್ದು. 


ನಾ 


ನಿರ್ದೇಶಕರು. 


ಪಿ.ಆರ್‌. 125 ಸರ್ಕಾರಿ ಮುದ್ರಣಾಲಯ, ಬೆಂಗಳೂರು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೮೩ 





IN THE COURT OF THE IV. ADDL. CITY CIVIL JUDGE: MAYOHALL: BANGALORE 
G.& WC. 15010/05 

Petitioner: 1. Zeenat Kausar A/a 38 years, W/o Late Mr. Shabbir Ahamed. 

2. Zufrah Ufaque A/a 13 years, D/o Late Shabbir Ahamed. 

3. Master Nasheed Sufiyan A/a 11 years, S/o Late Shabbir Ahmed, All residing at 

No.12/1, Norris Road, Richmond Town, Bangalore-560 025. 
-Vs- 
Respondent: Nil 
PUBLIC NOTICE 

Notice is hereby given that a petition have been made to this court U/Sec. 8 of the Guardian and 
Wards Act, prays for appointment of first petitioner as Guardian of 2 and 3 petitioner and also permission 
to alienate 50% of the proposed residential complex in favour of Developers of his minors as mentioned 
in the schedule B and C. 

The Court has fixed the date of hearing on 22.03.2006 of the said petition. All persons claiming 
to have any interest may come and see the proceedings before appointment of petitioner as guardian and 
permission to alienate the schedule property. 

SCHEDULE PROPERTY 

All that piece and parcel of the immovable property being land bearing Corpn. No.12/1, situated 
at Norris Road, Richmond Town, Bangalore-560 025, measuring 4170 sq.ft. bounded on the East by 
private property, west by private property, north by private property, south by Norris Road. 

SCHEDULE 'B' PROPERTY 

All that piece and parcel of 15% Undivided share in the land and also 50% share in the proposed 

residential complex therein to be constructed on the Schedule ‘A’ property. 
SCHEDULE ‘C' PROPERTY 

All that piece & parcel of the Apartment No.002 on the Ground floor & 50% share in the 
Apartment No.101 on the first floor in the proposed residential complex to be constructed on the 
Schedule ‘A’ property along with Un Divided Share in the land along with 2 car park space. 

Given under my hand and the seal of the Court this the 21.07.05. 

By order of the Court, 
PD-28 Asst. Registrar, 
City Civil Court, Mayohall Unit, Bangalore. 


ಪೊಲೀಸ್‌ ಇಲಾಖೆ 
ನಮೂನೆ-1 
9ನೇ ನಿಯಮ ನೋಡಿ 
ಅಧಿಸೂಚನೆ 
ಶ್ರೀ ಮುಕುಂದ ಮಲ್ಲೇಶಪ್ಪ ಭಂಗಿ, ಇವರು ಕಮಾಂಡೆಂಟ್‌, ಕೆ.ಎಸ್‌.ಆರ್‌.ಪಿ. 4ನೇ ಪಡೆ, ಬೆಂಗಳೂರು-34, ಇಲ್ಲಿ ಪೊಲೀಸ್‌ 


ಕಾನ್ಸ್‌ಟೇಬಲ್‌ ಸಂಖ್ಯೆ:219, ಆಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. ಇವರ ಹೆಸರನ್ನು ಮುಕುಂದ ಮಲ್ಲೇಶಪ್ಪ ಹಾನಗಲ್‌ ಎಂದು ಹೆಸರು ಬದಲಾವಣೆಗೆ 
ಅನುಮತಿ ನೀಡಲಾಗಿದೆ. 


ಕಮಾಂಡೆಂಟ್‌, 
ಪಿ.ಡಿ.59 ಕೆ.ಎಸ್‌.ಆರ್‌.ಪಿ. 4ನೇ ಪಡೆ ಬೆಂಗಳೂರು-34. 


ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆ 
ನಮೂನೆ-1 
(9ನೇ ನಿಯಮ ನೋಡಿ) 

ಅಧಿಸೂಚನೆ 

ಮುಖ್ಯ ಇಂಜಿನಿಯರ್‌, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆ, ಬೆಂಗಳೂರು ಕಛೇರಿಯಲ್ಲಿ ಬೆರಳಚ್ಚುಗಾರರು ಆಗಿ ಕೆಲಸ 
ಮಾಡುತ್ತಿರುವ ಎನ್‌. ರಮೇಶ್‌ರವರಿಗೆ ಅವರ ಹೆಸರನ್ನು ಎನ್‌. ರಮೇಶ್‌ಕುಮಾರ್‌ ಎಂದು ಬದಲಾಯಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಮುಖ್ಯ ಇಂಜಿನಿಯರ್‌, 
ಪಿ.ಡಿ.60 ಪಂಚಾಯತ್‌ರಾಜ್‌ ಇಂಜಿನಿಯರಿಂಗ್‌ ಇಲಾಖಿ, 
ಬೆಂಗಳೂರು. 


೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 





OFFICE OF THE SUPERINTENDENT OF POLICE, KOLAR DISTRICT, KOLAR 
NOTIFICATION NO. M.V.C., 125/ 2005-06, DATED: 20" FEBRUARY, 2006 
Sub: Disposal of Condemned Old Tyres & Tubes And Spare parts tender Cum Auction basis-reg. 
Ref: 1. Govt. Order No. HD 198/ EMV/ 2000, Bangalore, Dated: 19.06.2003. 
2. IGP., C/R., Bangalore Letr.No.Act/ Mt/ 46/ 2002-03, Dated: 04.01.2006. 
It is brought to the Notice of the public that the following quantity of condemned Old Tyres & 
Tubes and Spare parts are Scheduled to be auctioned on tender-Cum auction basis on 18.03.2006 at 11 AM 
in the premises of DAR, Kolar. Hence, the sealed tenders are requisitioned from the interested buyers 
along with the E.M.D., of Rs. 3,000/- (Rupees three thousand only) through DD/ Cash. The same will be 
received up to 17.03.2006 at 5 PM. The details of condemned Old Tyres & Tubes And Spare parts are 
as follows. 
Tyres tubes 


a) 600x16-100 100 
b) 195 x 80/5 -05 05 
c) F.78x 15-15 15 
d) 215 x 15-10 10 
e) 195 x R-15-35 35 
f) 450x 12-05 05 
9g) 163/80/15- 10 10 


OLD SPARE PARTS 

Old Spare parts about - \/; tonne. 

Terms and conditions of sale etc., can be obtained at this office on any working days during office 
hours. The interested persons may also inspect the said items at DAR. Kolar on any working days 
between 2 PMto 5 PM. 

Superintendent of Police, 
PR-109 Kolar district, Kolar. 


PUBLIC WORKS DEPARTMENT 
OFFICE OF THE EXECUTIVE ENGINEER, P.W.D., MANGALORE DIVISION, MANGALORE 
SHORT TERM TENDER NOTIFICATION 
(Two Cover Bid System) 
No. 8/ GNL/ TND/ 2005-06/ JE.1, Dated: 24th February, 2006 

Sealed item rate tenders for the works noted below are invited Under TWO COVER BID 
SYSTEM as per Karnataka Transparency in Public Procurement Act. 2000 in prescribed form in duplicate 
from the Class-l Contractors Registered in Karnataka Public Works Department. Two cover bid system 
of tendering consists of "Technical Bid” & "Financial Bid". Bids will be received in two parts in two 
different sealed covers marked as “Technical Bid and Financial Bid". These two covers shall be sealed 
and kept in another sealed cover duly superscribing Name of Work, and shall be addressed to the 
undersigned with name and full postal address of the bidder. Completed bid will be received in the office 
of the Chief Engineer, Communications and Buildings (South), Bangalore or in the office of the 
Superintending Engineer, P.W.D. Mangalore Circle, Mangalore or in the office of the Executive Engineer, 
P.W.D. Mangalore Division, Mangalore and upto 4.00 PM. IST on 10.03.2006 Subject to the conditions 
laid down in the Form No. PWG-65 & 66 of KPWD code Vol.ll, special conditions contained in the 
schedules and in Karnataka Transparency in Public procurement Act 2000. The Technical bids will be 
opened by the undersigned on the date noted below. Financial bids of only those bidders who qualify in 
the Technical Bids shall be opened. If any one of the dates noted below happens to be a general holiday, 
the next convenient day will be intimated. 

Tender Call No.: First Call. 





























Sl. Name of Work Amount put E.M.D. Cost of Tender Time for 
No. to Tender (In Rs) Forms (in Rs.) completion of 
Non-refundable | work (Including 
Including Taxes Monsoon 
period) 
1 2 3 4 5 6 
1. Repairs and Improvements | Rs.180.00 Rs.1,80,000/- | Rs.3300.00 12 Months 
to Guruvayanakere- Lakhs 
Uppinangady road from 
Km.0.00 to 19.40 Km. in 
Belthangady Taluk. 
2. Repairs and Improvements | Rs.80.00 Rs.80,000/- Rs.3300.00 6 Months 
to Kakkinje-Neriya- | Lakhs 
Puduvettu road from 
Km.0.00 to 7.00 Km. in 
Belthangady Taluk. 











ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೮೫ 








2 3 4 5 6 











Widening and | Rs.209.00 Rs.2,09000/- | Rs.3300.00 12 Months 
Improvements to Gundya- | Lakhs 
Kulkunda Road from 
Km.4.90 to 16.00 Km.in 
Puttur Taluk. 

















GENERAL CONDITIONS: 
1. 


The contractors interested in bidding for the work may submit an application to the undersigned 
along with cost of tender documents (non refundable) to be paid in cash or in the form of D.D. 
drawn in favour of Executive Engineer, P.W.D. Mangalore Division, Mangalore, payable at 
Mangalore along with application and amount of E.M.D. in prescribed form. The applicants 
should submit proof of registration, work qualification for having executed similar nature of works 
for not less than 30% of the value of work in any one financial year during a block period of 
previous 5 financial years. Latest income tax clearance certificate and Karnataka sales tax 
clearance certificate obtained from the concerned Departments should be submitted while 
submitting the applications for tender schedules, otherwise the applications will not be 
considered. 

The Schedule of dates is as under: 


a) Last Date of receipt of application : 09.03.2006 during working hours. 
b) Issue of blank tender schedules : 09.03.2006 during working hours. 
c) Last date for submission of Technical 
and Financial Bid : 10.03.2006 upto 4.00 PM. 
d) Opening of Technical Bid : 13.03.2006 at 11.00 AM. or any other date and time 


which will be intimated in due course. 


CONDITIONS FOR TECHNICAL BIDS: 


1. 


The EMD should be in the form of FDR/ Bank Guarantee drawn in favour of Executive Engineer, 
P.W.D. Mangalore Division, Mangalore from Nationalised or Scheduled Bank or NSC (Pledged in 
favour of the undersigned). The Bank Guarantee shall be in the form as specified in PWG 66 
supplied with the tender form. Regarding the validity of EMD, tender conditions as stipulated in 
PWG-66 shall be referred and is binding on the tenderer. 

The defect liability period for the work in this notification will be ONE Year reckoned from the date 
of completion of the work. The items of works to be executed being of very high standards shall 
not require any repairs for ONE year after completion of the same. If the stretch/ structure 
notified as above require any repair during defect liability period as, above, the contractor! firm 
shall re-do the same at contractor's/ firms's own cost. The EMD/ SD shall be accordingly 
produced. 

Each tenderer shall own following machinery and enclose evidence of ownership along with 
Technical Bid as detailed under for ROAD WORK. The technical bids submitted without the 
evidence of ownership as detailed are liable for disqualification. 





Machinery Numbers Evidence of ownership 





Hot Mix Plant 40/60 TPH. or 1 Copy of Purchase invoice! Sale deed/ Hiring 
higher capacity (as per MORTH details (Hire agreement along with proof of 
specification) ownership of the equipment with the owner 
shall be enclosed.) 





Paver Finisher with Sensor -do- 





[ಎ ಇ. 


Vibratory Road Roller Copy of Purchase invoice! Sale deed with a 


copy of purchase invoice from the seller. 





Static Road Roller -do- 





Mechanical sprayer -do- 





ಸ ಬು ಟೌ 


Tipper Copy of Registration Certificate Book issued 


by R.T.O 





vii) 








Air-compressor 2 Copy of Purchase invoice! Sale deed with a 
copy of purchase invoice from the seller. 














Each Tenderer should have individually satisfactorily completed works of same nature of value 
not less than 30% of the value of work in this Notification in any one financial year during a block 
period of previous five financial years. The experience certificate in this regard should invariably 
have a mention of nature/ items of work executed; otherwise the technical bid is liable for 
disqualification. 

For proof of Financial Capacity ‘Line of Credit’ from any Schedule Bank shall be invariably 
produced for the particular work for an amount equal to 30% of the amount put to tender. Failure 
to submit the line of credit along with technical bid lead to disqualification. 

All documents enclosed in support of technical bids, shall be attested by a Gazetted Officer not 
below the rank of DISTRICT LEVEL OFFICER, Otherwise, the bids are liable for disqualificaion. 
The original documents should be produced for verification at any stage of tender process as and 
when sought for. Failure to produce original documents leads to disqualification of technical bids. 








೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 

7. Only relevant certificates and details shall be furnished with the technical bid. Details of 
Company/ Agencies/ Firms profile be enclosed. 

8. Tendering by Joint venture is not allowed. 

9. The competent authority reserves the right to reject any or all application without assigning any 
reasons what so ever. 

10. Conditional tenders will not be accepted. 

11. The above road work should be carried out with Hot Mix plant with Paver only as per 
specification. Failing which action will be taken against the concerned contractor as per the 
Departmental rules. 

12. The work should be completed within a stipulated period. Failing which penalty will be levied as 
per rules. 

13. The contractor should make his own arrangements to procure Cement, Steel, Bitumen and all 
other materials required for the work and the materials procured should confirm to relevant 15/ 
MORTH standard and Quality Control Test results as per standards for the same should be 
furnished for all materials and at all stages of work. 

Any other details regarding the work can be obtained from the above office during the office 
hours. 
Executive Engineer, 
PR-110 P.W.D., Mangalore Division, Mangalore. 


ಅಬಕಾರಿ ಇಲಾಖೆ 
ಅಧಿಕೃತ ಅಧಿಕಾರಿ ಹಾಗೂ ಅಬಕಾರಿ ಅಧೀಕ್ಷಕರು, ಇ.ಐ.ಬಿ. ಕಛೇರಿ, ಬಿಜಾಪುರ ಜಿಲ್ಲೆ, ಬಿಜಾಪುರ 
ಬಹಿರಂಗ ಹರಾಜು ಪ್ರಕಟಣೆ 

ಸಂಖ್ಯೆ: ಇಎಕ್ಸ್‌ಇ/ ಇ.ಐ.ಬಿ/ ಸಿಆರ್‌ಎಂ/ ಡಿಟಿಸಿಆರ್‌/ 08/ 2005-06, ದಿನಾಂಕ:22ನೇ ಫೆಬ್ರವರಿ, 2006 
ವಿಷಯ : ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುವ ವಾಹನಗಳನ್ನು ಬಹಿರಂಗ ಹರಾಜಿನಲ್ಲಿ ವಿಲೇವಾರಿ ಮಾಡುವ ಕುರಿತು. 
ಉಲ್ಲೇಖ : ಈ ಕಛೇರಿಯ ಮುಟ್ಟುಗೋಲು ಆದೇಶ. 

1) ಸಂ: ಇಎಕ್ಸ್‌ಇ:ಸಿಆರ್‌ಎಂ.ಡಿಟಿಸಿಆರ್‌:150:2001-02, ದಿನಾಂಕ: 12.01.2006. 

2) ಸಂ:ಇಎಕ್ಸ್‌ಇ:ಬಿಜೆಪಿ:ಸಿಆರ್‌ಎಂ:ಡಿಟಿಸಿಆರ್‌:30/ 2004-05, ದಿನಾಂಕ: 12.01.2006. 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಉಲ್ಲೇಖದಲ್ಲಿ ತಿಳಿಸಿರುವ ಆದೇಶಗಳಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 


ಹಾಕಿಕೊಂಡು, ಈ ಕೆಳಕಂಡ ವಾಹನಗಳನ್ನು ಈ ಕೆಳಗೆ ನಮೂದಿಸಿದ ಸ್ಥಳ ಮತ್ತು ದಿನಾಂಕದಂದು ಅಲ್ಲಿ ಹೇಗಿದೆಯೋ ಅದೇ ಸ್ಥಿತಿಯಲ್ಲಿ ಪ್ರಕಟಣೆಯ 
ಷರತ್ತುಗಳಿಗೆ ಒಳಪಟ್ಟು ಬಹಿರಂಗ ಹರಾಜು ಮೂಲಕ ವಿಲೇ ಮಾಡಲಾಗುವುದು. ಅಬಕಾರಿ ಉಪ ಅಧೀಕ್ಷಕರು ಬಿಜಾಪುರ ಉಪ ವಿಭಾಗ ಇವರನ್ನು 
ಹರಾಜು ನಿರ್ವಾಹಣಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 





ಅ.ನಂ. 


ವಾಹನ ಇರುವ ಸ್ಥಳ ಹರಾಜು ದಿನಾಂಕ ಮತ್ತು ಸಮಯ ಹಾಗೂ ಸ್ಥಳ | ವಾಹನ ಹೆಸರು ವಾಹನ ಸಂಖ್ಯೆ 





1. 


ಅಬಕಾರಿ ಅಧೀಕ್ಷಕರು, ಇ.ಐ.ಬಿ. ಕಛೇರಿ | ದಿನಾಂಕ: 10.03.2006 ಮುಂಜಾನೆ 11.30 | ದ್ವಿಚಕ್ರ ವಾಹನ ಬಜಾಜ್‌ 
ಬಿಜಾಪುರ ಇವರ ಆವರಣದಲ್ಲಿ ಗಂಟೆಗೆ ಕಂಪನಿಯ ಬಾಕ್ಸರ್‌ 
ನಂ.ಎಂಹೆಚ್‌:10:ಯು:9751. 








ಅಬಕಾರಿ ಅಧೀಕ್ಷಕರು ಇ.ಐ.ಬಿ. ಕಛೇರಿ, | ದಿನಾಂಕ: 10.03.2006 ಮುಂಜಾನೆ 11.30 | ಅಂಬಾಸಿಡರ್‌ ಕಾರ್‌ 
ಬಿಜಾಪುರ ಇವರ ಆವರಣದಲ್ಲಿ ಗಂಟೆಗೆ ನಂ.ಕೆಎ:28:ಎಂ:1389. 

















ಷರತ್ತುಗಳು 
ಹರಾಜಿನಲ್ಲಿ ಯಾರು ಬೇಕಾದರೂ ಭಾಗವಹಿಸಬಹುದು (ಇಲಾಖಾ ಸಿಬ್ಬಂದಿ ಹೊರತುಪಡಿಸಿ). 
ಹರಾಜಿನಲ್ಲಿ ಭಾಗವಹಿಸುವವರು ಮುಂಗಡ ಠೇವಣಿ ಹಣವನ್ನು ದಿನಾಂಕ: 22.02.2006 ರಂದು ಬೆಳಿಗ್ಗೆ 9.00 ರಿಂದ 11.00 
ಗಂಟೆಯವರೆಗೆ ಹರಾಜು ಮಾಡುವ ಸ್ಥಳದಲ್ಲಿ ಠೇವಣಿ ಇಟ್ಟು ರಶೀದಿ ಪಡೆಯತಕ್ಕದ್ದು. 
ಹರಾಜಿನಲ್ಲಿ ಭಾಗವಹಿಸುವವರು ವಾಹನ ರೂ.ಹತ್ತು ಸಾವಿರ (ರೂ.10,000/-) ಮಾತ್ರ ಮತ್ತು ದ್ವಿಚಕ್ರ ವಾಹನಕ್ಕೆ ರೂ.ಎರಡು ಸಾವಿರ 
ಮಾತ್ರ (ರೂ.2,000/-) ಮುಂಗಡ ಠೇವಣಿ ಇಡತಕ್ಕದ್ದು. 
ಹರಾಜಿನಲ್ಲಿ ಭಾಗವಹಿಸಿ ಯಶಸ್ವಿಯಾದ ಸವಾಲುದಾರರು ವಾಹನವನ್ನು ತಮ್ಮ ಸ್ವಂತ ಬಾಬಿನಲ್ಲಿ ಸಾಗಾಣಿಕೆ ಮಾಡಲು ವ್ಯವಸ್ಥೆ 
ಮಾಡಿಕೊಳ್ಳತಕ್ಕದ್ದು. ಮತ್ತು ಅವರ ಸ್ವಂತ ಖರ್ಚಿನಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಬಿಜಾಪುರ ಜಿಲ್ಲೆ ಇವರಲ್ಲಿ ನೋಂದಣಿ 
ಮಾಡಿಕೊಳ್ಳತಕ್ಕದ್ದು. 
ಯಶಸ್ವಿ ಸವಾಲುದಾರರು ವಾಹನಕ್ಕೆ ತಗಲುವ ಮಾರಾಟ ತೆರಿಗೆ ಮತ್ತು ಇತರೆ ತೆರಿಗೆಗಳನ್ನು ಸಂದಾಯ ಮಾಡತಕ್ಕದ್ದು. 
ಯಶಸ್ವಿ ಸವಾಲುದಾರರು ತಾವು ನೀಡಿದ ಹೆಚ್ಚಿನ ಸವಾಲಿನ ಪ್ರತಿಶತ 25% ರಷ್ಟು ಹಣವನ್ನು ಸ್ಥಳದಲ್ಲಿಯೇ ಪಾವತಿ ಮಾಡಿ ರಶೀದಿ 
ಪಡೆಯತಕ್ಕದ್ದು. ಹಾಗೂ ಉಳಿದ ಹಣವನ್ನು ಸ್ಥಿರೀಕರಣ ಆದೇಶ ತಲುಪಿದ ಮೂರು (3) ದಿನಗಳ ಒಳಗೆ ಸಂದಾಯಿಸಿ ವಾಹನವನ್ನು 
ತೆಗೆದುಕೊಂಡು ಹೋಗತಕ್ಕದ್ದು. 
ಹರಾಜು ನಿರ್ವಾಹಣಾ ಅಧಿಕಾರಿಯ ತೀರ್ಮಾನವೇ ಎಲ್ಲ ರೀತಿಯಲ್ಲೂ ಅಂತಿಮವಾಗಿರುತ್ತದೆ. ಆದರೆ ಸ್ಥಿರೀಕರಿಸುವ ಅಥವಾ 
ತಿರಸ್ಕರಿಸುವ ಅಧಿಕಾರವನ್ನು ಅಧಿಕೃತ ಅಧಿಕಾರಿ ಹಾಗೂ ಅಬಕಾರಿ ಅಧೀಕ್ಷಕರು ಇ.ಐ.ಬಿ. ಬಿಜಾಪುರ ಜಿಲ್ಲಾ ಬಿಜಾಪುರ ಇವರು 
ಹೊಂದಿರುತ್ತಾರೆ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೮೭ 





8. ಯಶಸ್ವಿ ಸವಾಲುದಾರರು ಸ್ಥಿರೀಕರಣ ಆದೇಶ ನೀಡಿದ ಹದಿನೈದು (15) ದಿನಗಳೊಳಗಾಗಿ ವಾಹನವನ್ನು ತಮ್ಮ ಸುಪರ್ದಿಗೆ ಪಡೆಯತಕ್ಕದ್ದು. 
ತಪ್ಪಿದಲ್ಲಿ ನೀಡಿದ ಹಣವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

9. ಹರಾಜಿನಲ್ಲಿ ಭಾಗವಹಿಸುವ ಮುನ್ನ ಬಹಿರಂಗ ಹರಾಜು ಮಾಡುವ ವಾಹನಗಳನ್ನು ಈ ಕಛೇರಿಯ ಆವರಣದಲ್ಲಿ ನಿಲ್ಲಿಸಿರುವುದರಿಂದ ಸದರಿ 

ವಾಹನಗಳನ್ನು ಕಛೇರಿಯ ಕೆಲಸದ ದಿನಗಳಂದು ಸಂಪೂರ್ಣ ಪರಿಶೀಲಿಸಿ ತೃಪ್ತಿಕರವಾಗಿದ್ದಲ್ಲಿ ಹರಾಜಿನಲ್ಲಿ ಭಾಗವಹಿಸತಕ್ಕದ್ದು. 

ಯಶಸ್ವಿ ಅಲ್ಲದ ಸವಾಲುದಾರರು ಠೇವಣಿ ಹಣವನ್ನು ಅದೇ ದಿನ ಹಿಂದಿರುಗಿಸಲಾಗುವುದು. 

ಅಧಿಕೃತ ಅಧಿಕಾರಿ ಹಾಗೂ ಅಬಕಾರಿ ಅಧೀಕ್ಷಕರು, 
ಇ.ಐ.ಬಿ. ಬಿಜಾಪುರ ಜಿಲ್ಲೆ, ಬಿಜಾಪುರ. 


10. 


ಪಿ.ಆರ್‌.111 


ಲೋಕೋಪಯೋಗಿ ಇಲಾಖೆ 
ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ 
(ಎರಡು ಲಕೋಟೆ ಪದ್ಧತಿಯಲ್ಲಿ) 
ನಂ. ಇಎನ್‌ಹೆಚ್‌/ ಚಿ! ಸ.ಇ-1/ ಟೆಂ.ಪ್ರ./ ರಸ್ತೆ ಅಗಲೀಕರಣ/ 2005-06/4563, ದಿನಾಂಕ:16ನೇ ಫೆಬ್ರವರಿ, 2006 


ಮೊಹರಾದ ಐಟಂವಾರು ದರದ ಟೆಂಡರುಗಳನ್ನು ಕೆಳಗೆ ಕಾಣಿಸಿದ ಕೆಲಸಕ್ಕೆ ಎರಡು ಲಕೋಟೆ ಪದ್ಧತಿಯಲ್ಲಿ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆ ಪಾರದರ್ಶಕತೆ ಅಧ್ಯಾದೇಶ 2000 ನಿಯಮದಂತೆ ದ್ವಿಪ್ರತಿಯಲ್ಲಿ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ಹೆಸರನ್ನು ನೊಂದಾಯಿಸಿದ 
ಒಂದನೇ ದರ್ಜೆಯ ಅರ್ಹ ಗುತ್ತಿಗೆದಾರರಿಂದ ಹಾಗೂ ಕೇಂದ್ರ ಭೂಸಾರಿಗೆ ಮಂತ್ರಾಲಯದಿಂದ ಅನುಮೋದಿತ ಸಂಸ್ಥೆಗಳಿಂದ ಆಹ್ವಾನಿಸಲಾಗಿದೆ. 
ಎರಡು ಲಕೋಟೆ ಪದ್ಧತಿಯಲ್ಲಿ (1) ತಾಂತ್ರಿಕ ಬಿಡ್‌ (ಭಾಗ-1) ಮತ್ತು (2) ಆರ್ಥಿಕ ಬಿಡ್‌ (ಭಾಗ-2) ಗಳಾಗಿರುತ್ತವೆ. ಬಿಡ್‌ಗಳನ್ನು ಎರಡು 
ಭಾಗಗಳಲ್ಲಿ ಎರಡು ಮೊಹರಾದ ಹಾಗೂ ತಾಂತ್ರಿಕ ಬಿಡ್‌ ಮತ್ತು ಆರ್ಥಿಕ ಬಿಡ್‌ ಎಂದು ಪ್ರತ್ಯೇಕವಾಗಿ ನಮೂದಿಸಲ್ಪಟ್ಟ ಲಕೋಟೆಗಳನ್ನು ಮತ್ತೊಂದು 
ಮೊಹರಾದ ಲಕೋಟೆಯಲ್ಲಿಟ್ಟು ಹಾಗೂ ಕೆಲಸದ ಹೆಸರನ್ನು ನಮೂದಿಸಲ್ಪಟ್ಟು ಗುತ್ತಿಗೆದಾರರ ಪೂರ್ಣ ಅಂಚೆ ವಿಳಾಸದೊಂದಿಗೆ ಕೆಳಗೆ ಸಹಿ ಮಾಡಿರುವ 
ಅಧಿಕಾರಿಗಳಿಗೆ ವಿಳಾಸಿಸಿ ಸಲ್ಲಿಸುವುದು. ಪೂರ್ಣ ಪ್ರಮಾಣದ ಬಿಡ್‌ಗಳನ್ನು ಅಧೀಕ್ಷಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವೃತ್ತ, ಬೆಂಗಳೂರು 
ಹಾಗೂ ಕಾರ್ಯಪಾಲಕ ಅಭಿಯಂತರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ದಿನಾಂಕ: 10.04.2006ರಂದು ಸಾಯಂಕಾಲ 
4.00 ಗಂಟೆಯವರೆಗೆ ಕೆಪಿಡಬ್ಲ್ಯೂಡಿ ಕೋಡ್‌ ಭಾಗ-2, ಫಾರಂ ನಂ. ಪಿಡಬ್ಲ್ಯೂಜಿ 65 ಹಾಗೂ 66ರ ನಿಬಂಧನೆಗಳು, ಗುತ್ತಿಗೆ ಷೆಡ್ಕೂಲ್‌ನ ವಿಶೇಷ 
ನಿಬಂಧನೆಗಳು ಹಾಗೂ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ಅಧ್ಯಾದೇಶ 2000 ನಿಯಮದ ನಿಬಂಧನೆಗೊಳಪಟ್ಟು ಸ್ವೀಕರಿಸಲಾಗುವುದು. 
ತಾಂತ್ರಿಕ ಬಿಡ್‌ ಭಾಗ-1ನ್ನು ಈ ಕೆಳಗೆ ಕಾಣಿಸಿದ ದಿನಾಂಕದಂದು ಕಾರ್ಯನಿರ್ವಾಹಕ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ 
ಕಛೇರಿಯಲ್ಲಿ ತೆರೆಯಲಾಗುವುದು. ತಾಂತ್ರಿಕ ಬಿಡ್‌ನಲ್ಲಿ ಅರ್ಹರಾದಂಥ ಗುತ್ತಿಗೆದಾರರ ಆರ್ಥಿಕ ಬಿಡ್‌ ಲಕೋಟೆಗಳನ್ನು ಮಾತ್ರ ತೆರೆಯಲಾಗುತ್ತದೆ. 
ಈ ಕೆಳಗೆ ಕಾಣಿಸಿದ ದಿನಗಳಲ್ಲಿ ಯಾವುದಾದರೂ ರಜಾ ದಿನವಾದಲ್ಲಿ, ಮುಂದೆ ಸೂಕ್ತ ದಿನಾಂಕವನ್ನು ತಿಳಿಸಲಾಗುವುದು. 


ಟೆಂಡರು ಕರೆ ಸಂಖ್ಯೆ 


ಮೊದಲನೇ ಕರೆ 





ಕ್ರ. 


ಡಾ 
ಗು 


೦. 


ಕೆಲಸದ ಹೆಸರು 


ಟೆಂಡರಿಗೆ 
ನಿಗದಿಪಡಿಸಿದ 


ಇಡುಗಂಟು (ಇಎಂಡಿ) 
(ಮೊತ್ತ ರೂ.ಗಳಲ್ಲಿ) 


ಖಾಲಿ ಟೆಂಡರ್‌ 
ಫಾರ್ಮಿನ ಬೆಲೆ 


ಕೆಲಸದ ಸ್ವರೂಪ 


ಕಾಮಗಾರಿ 
ಪೂರ್ಣಗೊಳಿಸುವ 


ಅಂದಾಜು ಮೊತ್ತ 
(ರೂ. ಲಕ್ಷಗಳಲ್ಲಿ 


305.00 


ಕಾಲಾವಧಿ 
(ಮಳೆಗಾಲ ಸಹಿತ) 
ಡಬ್ಲ್ಯೂ.ಎಂ.ಎಂ. 9 ತಿಂಗಳು 
ಬಿ.ಎಂ... ಮತ್ತು | ಮಳೆಗಾಲ 
ಎಸ್‌.ಡಿ.ಬಿ.ಸಿ. ಸಹಿತ 
ಕಾಮಗಾರಿ 


ಸೆಟ್ಟಿಗೆ* ಟ್ಯಾಕ್ಸ್‌ಸ್‌ 
ಮರು ಪಾವತಿಯಾಗದ 
ರೂ.30000 

+ 12.5% ವ್ಯಾಟ್‌ 





1. ರಾಷ್ಟ್ರೀಯ ಹೆದ್ದಾರಿ- 
206ರ ತುಮಕೂರು 
ಹೊನ್ನಾವರ ಸೆಕ್ಷನ್‌ನ 
ಕಿ.ಮೀ. 163.00 
ರಿಂದ 169.300 
ಮತ್ತು 176.300 
ರಿಂದ 178.00 
ರವರೆಗೆ ರಸ್ತೆ 
ಅಗಲೀಕರಣ 
ಹಾಗೂ 
ಬಲವರ್ಧನೆಯ 
ಕಾಮಗಾರಿ. 
ಷರತ್ತುಗಳು: 1) ಕೆಲಸಕ್ಕೆ ಬಿಡ್‌ ಮಾಡಲು ಆಸಕ್ತಿ ಇರುವ ಗುತ್ತಿಗೆದಾರರು ಅರ್ಜಿಯನ್ನು ಖಾಲಿ ಟೆಂಡರ್‌ ಫಾರಂಗೆ ನಿಗದಿಪಡಿಸಿರುವ ಮೊತ್ತವನ್ನು 
(ಹಿಂದಿರುಗಿಸಲಾಗದ) ನಗದು ಅಥವಾ ಡಿ.ಡಿ.ಯನ್ನು ಕಾರ್ಯನಿರ್ವಾಹಕ ಅಭಿಯಂತರು ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಹೆಸರಿಗೆ 
ಮತ್ತು ಚಿತ್ರದುರ್ಗದಲ್ಲಿ ಪಾವತಿಯಾಗುವಂತೆ, ಕೆಳಗೆ ಸಹಿ ಮಾಡಿರುವವರ ಕಛೇರಿಗೆ ಸಲ್ಲಿಸತಕ್ಕದ್ದು. ಗುತ್ತಿಗೆದಾರರು ಗುತ್ತಿಗೆದಾರರ ನೊಂದಾವಣಿ 
ಪತ್ರದ ಪ್ರತಿ, ಇತ್ತೀಚಿನ ಕರ್ನಾಟಕ ಮಾರಾಟ ತೆರಿಗೆ ತೀರುವಳಿ ಪ್ರಮಾಣ ಪತ್ರವನ್ನು (ಸಂಬಂಧಪಟ್ಟ ಇಲಾಖೆಯಿಂದ ಪಡೆದು) ಹಾಗೂ ಕಾಮಗಾರಿಗೆ 
ನಿಗದಿಪಡಿಸಿದ ಯಂತ್ರೋಪಕರಣಗಳ ಮಾಲೀಕತ್ವದ ಪ್ರಮಾಣ ಪತ್ರಗಳು, ಈ ಎಲ್ಲಾ ದಾಖಲೆಗಳನ್ನು, ವಿಭಾಗ ಮಟ್ಟದ ಅಧಿಕಾರಿಗಳಿಗೆ 
ಕಡಿಮೆಯಿಲ್ಲದ ಗೆಜೆಟೆಡ್‌ ಅಧಿಕಾರಿಯಿಂದ ದೃಢೀಕರಿಸಿದ ಪ್ರತಿಗಳನ್ನು ಅರ್ಜಿಯ ಜೊತೆಯಲ್ಲಿ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 


ರೂ.3,05,000 





























೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 





2) ಟೆಂಡರು ದಿನಾಂಕಗಳ ವಿವರಗಳು ಈ ಕೆಳಕಂಡಂತಿವೆ. 
ಅ) ಖಾಲಿ ಟೆಂಡರ್‌ ಫಾರಂಗಳಿಗೆ ಅರ್ಜಿ ಸಲ್ಲಿಸುವ ಹಾಗೂ | 07.04.2006 ರವರೆಗೆ (ಕಛೇರಿ ವೇಳೆಯಲ್ಲಿ) 
ಖಾಲಿ ಟೆಂಡರ್‌ ಫಾರಂಗಳನ್ನು ನೀಡುವ ದಿನಾಂಕ: 
ಆ) ಪೂರ್ತಿಗೊಳಿಸಿದ ಮೊಹರಾದ ಟೆಂಡರುಗಳನ್ನು | 10.04.2006 ಮಧ್ಯಾಹ್ನ 4.00 ಗಂಟೆಯ ವರೆಗೆ. 
ಸಲ್ಲಿಸುವ ದಿನಾಂಕ: 
ಇ) ತಾಂತ್ರಿಕ ಬಿಡ್‌ಗಳನ್ನು ತೆರೆಯುವ ದಿನಾಂಕ: 10.04.2006 ಸಾಯಂಕಾಲ 5.00 ಗಂಟೆಗೆ ಅಥವಾ ಅನಂತರ ತಿಳಿಸುವ 
ಇನ್ನಾವುದೇ ದಿನಾಂಕ ಮತ್ತು ಸಮಯ. 
ಈ) | ತಾಂತ್ರಿಕವಾಗಿ ಅರ್ಹವಾದ ತಾಂತ್ರಿಕ ಬಿಡ್‌ಗಳ ಆರ್ಥಿಕ | 17.04.2006 ಸಾಯಂಕಾಲ 5.00 ಗಂಟೆ ಅಥವಾ ಅನಂತರ ತಿಳಿಸುವ 
ಬಿಡ್‌ಗಳನ್ನು ತೆರೆಯುವ ದಿನಾಂಕ: ಇನ್ನಾವುದೇ ದಿನಾಂಕ ಮತ್ತು ಸಮಯ. 
ತಾಂತ್ರಿಕ ಬಿಡ್‌ಗಳಿಗೆ ಷರತ್ತುಗಳು: 

1. ಇ.ಎಂ.ಡಿ. ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಹೆಸರಿನಲ್ಲಿ ಪಡೆದು ಡಿ.ಡಿ: 
ಎಫ್‌.ಡಿ.ಆರ್‌: ಪೇ ಆರ್ಡರ್‌: ರಾಷ್ಟ್ರೀಕೃತ ಬ್ಯಾಂಕ್‌ ಹಾಗೂ ಷೆಡ್ಕೂಲ್ಡ್‌ ಬ್ಯಾಂಕ್‌ಗಳಿಂದ ಪಡೆದ ಬ್ಯಾಂಕ್‌ ಗ್ಯಾರಂಟಿ ಅಥವಾ ರಾಷ್ಟ್ರೀಯ ಉಳಿತಾಯ 
ಪತ್ರ (ಕಾರ್ಯಪಾಲಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಹೆಸರಿನಲ್ಲಿ ಒತ್ತೆ ಇಡತಕ್ಕದ್ದು ವನ್ನು ತಾಂತ್ರಿಕ ಬಿಡ್‌ 
ಜೊತೆಯಲ್ಲಿ ಸಲ್ಲಿಸತಕ್ಕದ್ದು. ಇ.ಎಂ.ಡಿ.ಯನ್ನು ಬೇರಾವುದೇ ಹೆಸರಿನಲ್ಲಿ ಪಡೆದ ಅಥವಾ ಒತ್ತೆ ಇಡಲಾದಲ್ಲಿ ತಾಂತ್ರಿಕ ಬಿಡ್‌ಗಳನ್ನು ಯಾವುದೇ 
ವಿಚಾರಣೆ ಅಥವಾ ವಿವರಣೆಯನ್ನು ಮಾಡದೆ, ಅನರ್ಹಗೊಳಿಸಲಾಗುವುದು. ಬ್ಯಾಂಕ್‌ ಗ್ಯಾರಂಟಿಯು ಕಡ್ಡಾಯವಾಗಿ ಟೆಂಡರ್‌ ಫಾರಂನಲ್ಲಿರುವ 
ಪಿ.ಡಬ್ಲ್ಯೂ.ಜಿ.66 ಕ್ಕೆ ಅನುಗುಣವಾಗಿರತಕ್ಕದ್ದು. 

2. ಈ ಟೆಂಡರ್‌ನಲ್ಲಿ ಕರೆಯಲಾಗಿರುವ ಕಾಮಗಾರಿಯ ಡಿಫೆಕ್ಟ್‌ ಲಯಾಬಲಿಟಿ ಸಮಯವು ಕಾಮಗಾರಿ ಪೂರ್ಣಗೊಳಿಸಿದ ದಿನಾಂಕದಿಂದ 
ಒಂದು ವರ್ಷವಾಗಿರುತ್ತದೆ. ಕಾಮಗಾರಿಯಲ್ಲಿ ನಿರ್ವಹಿಸಬೇಕಾದ ಕೆಲಸಗಳು ಅತ್ಯುನ್ನತ ಗುಣಮಟ್ಟದಿಂದ ಕೂಡಿದ್ದು ಒಂದು ವರ್ಷದವರೆಗೆ ಯಾವುದೇ 
ರಿಪೇರಿಯ ಸಾಧ್ಯತೆಗಳಿರುವುದಿಲ್ಲ. ಈ ಮೇಲ್ಕಂಡ ರೀಚಿನ ಕಾಮಗಾರಿಗೆ ಈ ಒಂದು ವರ್ಷದ ಅವಧಿಯಲ್ಲಿ ಯಾವುದಾದರೂ ರಿಪೇರಿಯ ಅವಶ್ಯಕತೆ 
ಬಿದ್ದಲ್ಲಿ ಗುತ್ತಿಗೆದಾರರು: ಸಂಸ್ಥೆಗಳವರು ಸದರಿ ರಿಪೇರಿ ಅಥವಾ ಮರು ನಿರ್ಮಾಣವನ್ನು ಗುತ್ತಿಗೆದಾರರ: ಸಂಸ್ಥೆಯ ಸ್ವಂತ ವೆಚ್ಚದಲ್ಲಿ ಮಾಡತಕ್ಕದ್ದು. 
ಇ.ಎಂ.ಡಿ.: ಎಸ್‌.ಡಿ. ಪರಿಕರಗಳನ್ನು ಮೇಲಿನ ಷರತ್ತಿಗನುಗುಣವಾಗಿ ಸಲ್ಲಿಸತಕ್ಕದ್ದು. 

3. ಪ್ರತಿ ಗುತ್ತಿಗೆದಾರರು ಈ ಕೆಳಕಂಡ ಯಂತ್ರೋಪಕರಣಗಳ ಮಾಲಿಕತ್ವವನ್ನು ಹೊಂದಿರಬೇಕು ಹಾಗೂ ತಾಂತ್ರಿಕ ಬಿಡ್‌ನ ಜೊತೆಯಲ್ಲಿ 
ಸಂಬಂಧಪಟ್ಟ ಮಾಲಿಕತ್ವದ ಸಾಕ್ಷಿಯನ್ನು ಈ ಕೆಳಕಂಡಂತೆ ಸಲ್ಲಿಸತಕ್ಕದ್ದು, ಮೇಲಿನ ಮಾಲಿಕತ್ವದ ಸಾಕ್ಷಿಗಳಿಲ್ಲದ ತಾಂತ್ರಿಕ ಬಿಡ್‌ಗಳನ್ನು 
ಅನರ್ಹಗೊಳಿಸಲಾಗುವುದು. 










































































ಕ್ರ. ಯಂತ್ರೋಪಕರಣಗಳು ಬೇಕಾದ ಮಾಲಿಕತ್ವದ ಪುರಾವೆಗಳು 

ಸಂ. ಸಂಖ್ಯೆ 

1. 4060 ಟಿ.ಪಿ.ಹೆಚ್‌. ಅಥವಾ ಹೆಚ್ಚಿನ ಸಾಮರ್ಥ್ಯದ | ಒಂದು (1) | ಖರೀದಿಸಿದ ಇನ್‌ವಾಯ್ಸ್‌: ಸೆಲ್‌ಡೀಡ್‌ (ಖರೀದಿದಾರರಿಂದ 
ಹಾಟ್‌ ಮಿಕ್ಸ್‌ ಪ್ಲಾಂಟ್‌ (ಎಂ.ಓ.ಆರ್‌.ಟಿ. ಮತ್ತು ಪಡೆದ ಮೂಲ ಇನ್‌ವಾಯ್ಸ್‌ನೊಂದಿಗೆ) 
ಹೆಚ್‌ ಸ್ಪೆಸಿಫಿಕೇಷನ್‌ಗೆ ಅನುಗುಣವಾಗಿ) 

2. ಪೇವರ್‌ ಫಿನೀಷರ್‌ ಒಂದು (1) -ಸದರಿ- 

3. ವೈಬ್ರೇಟರಿ ರೋಲರ್‌ ಒಂದು (1) -ಸದರಿ- 

4. ಸ್ಟ್ಯಾಟಿಕ್‌ ರೋಡ್‌ರೋಲರ್‌ ಎರಡು (೦) -ಸದರಿ- 

5. ಮೆಕ್ಕಾನಿಕಲ್‌ ಸ್ಟೇಯರ್‌ ಎರಡು (2) -ಸದರಿ- 

6. ಟಿಪ್ಪರ್‌ಗಳು ನಾಲ್ಕು (4) | ಆರ್‌.ಟಿ.ಒ. ರವರಿಂದ ಪಡೆದ ರಿಜಿಸ್ಟ್ರೇಷನ್‌ ಸರ್ಟಿಫಿಕೇಟ್‌ 

7: ಎಕ್ಸ್‌ ವೇಟರ್‌ ಒಂದು (1) | ಮಾಲಿಕತ್ವದ ಪ್ರಮಾಣ ಪತ್ರ 

8. ಕಾಂಕ್ರೀಟ್‌ ಮಿಕ್ಸರ್‌ಗಳು ಎರಡು (2 | ಖರೀದಿಸಿದ ಇನ್‌ವಾಯ್ಸ್‌: ಸೆಲ್‌ಡೀಡ್‌ (ಖರೀದಿದಾರರಿಂದ 

ಪಡೆದ ಮೂಲ ಇನ್‌ವಾಯ್ಡ್‌ನೊಂದಿಗೆ) 
9. ವೈಬ್ರೇಟರ್‌ಗಳು ಎರಡು (2) -ಸದರಿ- 





1. ಪ್ರತಿ ಗುತ್ತಿಗೆದಾರರು ಟೆಂಡರ್‌ಗಿಟ್ಟ ಮೊತ್ತದ ಶೇಕಡ 30ರಷ್ಟು ಪ್ರಮಾಣದ ಇದೇತರಹದ ಕೆಲಸವನ್ನು ಸಮರ್ಪಕವಾಗಿ ಕಳೆದ ಐದು 
ಆರ್ಥಿಕ ವರ್ಷದ ಬ್ಲಾಕ್‌ ಅವಧಿಯಲ್ಲಿ ಮುಗಿಸಿರಬೇಕು. ಅಥವಾ ಗುತ್ತಿಗೆದಾರರು ಶೇಕಡ 30ರಷ್ಟು ಪ್ರಮಾಣದ ಇದೇ ತರಹದ ಒಂದೇ ಕೆಲಸದ 
ಬಿಲ್ಲನ್ನು ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಪಡೆದಿರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅನುಭವದ ಪ್ರಮಾಣ ಪತ್ರದಲ್ಲಿ ಮೇಲಿನ ಅಂಶ ಹಾಗೂ 
ಕಾಮಗಾರಿಯಲ್ಲಿ ನಿರ್ವಹಿಸಿದ ಕೆಲಸದ ವಿವರಗಳು ಇರತಕ್ಕದ್ದು. ಇಲ್ಲವಾದಲ್ಲಿ ತಾಂತ್ರಿಕ ಬಿಡ್‌ಗಳು ಅನರ್ಹಗೊಳ್ಳುತ್ತವೆ. 

2. ಆರ್ಥಿಕ ಸಾಮರ್ಥ್ಯದ ಸಾಕ್ಷಿಯು, ಟೆಂಡರಿಗಿಟ್ಟ ಮೊತ್ತದ ಶೇಕಡಾ 30ರಷ್ಟು ಪ್ರಮಾಣದ ಯಾವುದೇ ಷೆಡ್ಕೂಲ್ಡ್‌ ಬ್ಯಾಂಕಿನ “ಲೈನ್‌ ಆಫ್‌ 
ಕ್ರೆಡಿಟ್‌ಅನ್ನು” ಕಡ್ಡಾಯವಾಗಿ ತಾಂತ್ರಿಕ ಬಿಡ್‌ನಲ್ಲಿ ನಿಗದಿಪಡಿಸಿದ ಪ್ರೊಫಾರ್ನಾದಲ್ಲಿ ಸಲ್ಲಿಸತಕ್ಕದ್ದು. “ಲೈನ್‌ ಆಫ್‌ ಕ್ರೆಡಿಟ್‌ಅನ್ನು” ಸಲ್ಲಿಸದಿದ್ದಲ್ಲಿ ತಾಂತ್ರಿಕ 
ಬಿಡ್‌ಗಳು ಅನರ್ಹಗೊಳ್ಳುತ್ತವೆ. 

3. ತಾಂತ್ರಿಕ ಬಿಡ್‌ ಜೊತೆಯಲ್ಲಿ ಲಗತ್ತಿಸುವ ಎಲ್ಲಾ ದಾಖಲಾತಿಗಳನ್ನು ವಿಭಾಗಮಟ್ಟದ ಅಧಿಕಾರಿಗೆ ಕಡಿಮೆ ಇಲ್ಲದ ಗೆಜೆಟೆಡ್‌ 
ಅಧಿಕಾರಿಯಿಂದ ದೃಢೀಕರಿಸಲ್ಪಟ್ಟಿರಬೇಕು. ಇಲ್ಲವಾದಲ್ಲಿ ಬಿಡ್‌ಗಳು ಅನರ್ಹಗೊಳ್ಳುತ್ತವೆ. ಮೂಲ ದಾಖಲಾತಿಗಳನ್ನು ಟೆಂಡರ್‌ ಪ್ರಕ್ರಿಯೆಯ 
ಯಾವುದೇ ಮಟ್ಟದಲ್ಲಿ ಪರಿಶೀಲನೆಗಾಗಿ ಕೇಳಿದಾಗ ಒದಗಿಸತಕ್ಕದ್ದು. ಮೂಲ ದಾಖಲಾತಿಗಳನ್ನು ಪರಿಶೀಲನೆಗಾಗಿ ಕೇಳಿದಾಗ ಒದಗಿಸದಿದ್ದಲ್ಲಿ ತಾಂತ್ರಿಕ 
ಬಿಡ್‌ಗಳನ್ನು ಅನರ್ಹಗೊಳಿಸಲಾಗುವುದು. 

4. ಸಂಬಂಧಪಟ್ಟ ದಾಖಲಾತಿಗಳನ್ನು ಮತ್ತು ವಿವರಣೆಗಳನ್ನು ತಾಂತ್ರಿಕ ಬಿಡ್‌ ಜೊತೆಯಲ್ಲಿ ಒದಗಿಸತಕ್ಕದ್ದು. ಕಂಪನಿಯ ವಿವರಗಳು: 
ಏಜೆನ್ಸಿಗಳು: ಸಂಸ್ಥೆಯ ಪ್ರೊಫೈಲ್‌ಅನ್ನು ಲಗತ್ತಿಸತಕ್ಕದ್ದು. 

5. ಜಾಯಿಂಟ್‌ ವೆಂಚರ್‌ ಟೆಂಡರ್‌ಗಳನ್ನು ಅಂಗೀಕರಿಸುವುದಿಲ್ಲ. 

6. ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ಯಾವುದೇ ಕಾರಣವಿಲ್ಲದೇ ತಿರಸ್ಕರಿಸುವ ಹಕ್ಕು ಸಂಬಂಧಪಟ್ಟ ಹಕ್ಕು ಸಂಬಂಧಪಟ್ಟ 
ಅಧಿಕಾರಿಗಳಿಗೆ ಇರುತ್ತದೆ. 

7. ಕರಾರುಗಳನ್ನೊಳಗೊಂಡ ಟೆಂಡರುಗಳನ್ನು ಸ್ವೀಕೃತಿಗಾಗಿ ಪರಿಗಣಿಸುವುದಿಲ್ಲ. 

8. ಮೇಲಿನ ಕೆಲಸಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೆಳಗೆ ಸಹಿ ಮಾಡಿದವರ ಕಛೇರಿಯಿಂದ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 

ಬಿ. ಪ್ರಭಾಕರಶೆಟ್ಟಿ 
ಪಿ.ಆರ್‌.114 ಕಾರ್ಯಪಾಲಕ ಅಭಿಯಂತರು, 
ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೮೯ 





ಪ್ರಾಚಾರ್ಯರ ಕಛೇರಿ 
ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ 
ಹುಣಸೂರು, ಮೈಸೂರು ಜಿಲ್ಲೆ 
ಪ್ರಕಟಣೆ 
ಸಂಖ್ಯೆ: ಕೈ.ತ.ಸಂ.ಹು/ ಉಗ್ರಾತಾ/ ಎಂ.ಎಸ್‌/ 05-06, ದಿನಾಂಕ:20ನೇ ಫೆಬ್ರವರಿ, 2006 

ವಿಷಯ: ಅನುಪಯುಕ್ತ ಸಾಮಗ್ರಿಗಳನ್ನು ಸಾರ್ವಜನಿಕ ಟೆಂಡರ್‌ ಮತ್ತು ಹರಾಜು ಮೂಲಕ ವಿಲೇವಾರಿ ಮಾಡುವ ಬಗ್ಗೆ. 

ಉಲ್ಲೇಖ: ವಿಭಾಗೀಯ ಕಛೇರಿಯವರ ಕಛೇರಿ ಆದೇಶ ಸಂಖ್ಯೆ: ವಿಕಮ್ಮೆ/ ಖರೀದಿ! ಸಿಆರ್‌-62/ 2005-2006, ದಿನಾಂಕ:29.09.2005. 

ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದ ಪತ್ರದನ್ವಯ ಈ ಸಂಸ್ಥೆಗೆ ಸೇರಿದ ಈ ಕೆಳಕಂಡ ಅನುಪಯುಕ್ತ ಸಾಮಗ್ರಿಗಳನ್ನು ಟೆಂಡರ್‌ 
ಹಾಗೂ ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗುವುದು ಟೆಂಡರ್‌ ಸ್ವೀಕರಿಸಲು ಕೊನೆಯ ದಿನಾಂಕ: 03.04.2006 ರಂದು ಬೆಳಿಗ್ಗೆ 
11.00 ಗಂಟೆಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಆವರಣದಲ್ಲಿ ನಡೆಸಲಾಗುವುದು. ಇ.ಎಂ.ಡಿ. ಹಣ ರೂ.200-00. 









































ಕ್ರಮ ಸಂಖ್ಯೆ ನಿರುಪಯುಕ್ತ ಸಾಮಗ್ರಿಗಳು ಪ್ರಮಾಣ/ ತೂಕ ಷರಾ 
1. M 5 Scrap 597 kgs 
2. Hand Hacksaw Blade Scrap 10.5 kgs 
3. G | Scrap 0.8 kgs 
4. E M Scrap 13 kgs 
5. Plywood Scrap 14 kgs 
6. Electricial & Electronics 6 kgs 
ಪ್ರಾಚಾರ್ಯರು, 
ಪಿ.ಆರ್‌ .117 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, 


ಹುಣಸೂರು-571005, ಮೈಸೂರು ಜಿಲ್ಲೆ. 


ಕರ್ನಾಟಕ ಮೃಗಾಲಯ ಪ್ರಾಧಿಕಾರ 
ಕಾರ್ಯನಿರ್ವಾಹಕ ನಿರ್ದೇಶಕರ ಕಛೇರಿ, ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌, ಬೆಂಗಳೂರು-83 
ಸಂಕ್ಷಿಪ್ತ ಟೆಂಡರು ಪ್ರಕಟಣೆ 
ಸಂಖ್ಯೆ: ಎ1! ಬಬಪಾ/ ಸಿಆರ್‌-35/ 2005-2006, ದಿನಾಂಕ: 20ನೇ ಫೆಬ್ರವರಿ, 2006 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕಿನಲ್ಲಿ ಸಂಗ್ರಹವಾಗುವ ಕಸಕಡ್ಡಿ 
ಇತ್ಯಾದಿಗಳನ್ನು ಸಾಗಿಸುವ ಕುರಿತು ಟೆಂಡರುಗಳನ್ನು ಕರೆಯಲಾಗಿದೆ. ಟೆಂಡರು ಅರ್ಜಿಯನ್ನು ಮೊಹರು ಮಾಡಿದ ಲಕೋಟೆಯಲ್ಲಿ ಈ ಕಛೇರಿಗೆ 
ದಿನಾಂಕ: 20.03.2006ರ ಮಧ್ಯಾಹ್ನ 3.00 ಗಂಟೆಯ ಒಳಗಾಗಿ ಈ ಕೆಳಗೆ ಸಹಿ ಮಾಡಿರುವವರ ಕಛೇರಿಯಲ್ಲಿ ಸಲ್ಲಿಸಲು ತಿಳಿಸಲಾಗಿದೆ. 





























ಕ್ರಮ ವಿವರಗಳು ಟೆಂಡರಿಗೆ ಇಡಲಾದ ಅಂದಾಜು ಸಲ್ಲಿಸಬೇಕಾದ ಇ.ಎಂ.ಡಿ. 

ಸಂಖ್ಯೆ ಮೊತ್ತ 

1. ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕಿನ ಮೃಗಾಲಯದಲ್ಲಿ | 1.50 ಲಕ್ಷ ರೂ.7,500/- 
ಸಂಗ್ರಹವಾಗುವ ಕಸಕಡ್ಡಿ ಇತ್ಯಾದಿಗಳನ್ನು ಸಾಗಿಸುವ ಕುರಿತು. 

2; ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕಿನ ಮೃಗಾಲಯದ | 1.00 ಲಕ್ಷ ರೂ.5,000- 
ಹೊರಭಾಗದಲ್ಲಿ ಪ್ಲಾಸ್ಟಿಕ್‌ ಇತ್ಯಾದಿಗಳನ್ನು ಸಂಗ್ರಹಿಸಿ 
ಸಾಗಿಸುವ ಕುರಿತು. 

ಸೂಚನೆ: 


ಟೆಂಡರುದಾರರು ರೂ.221/- (ತೆರಿಗೆಗಳು ಸೇರಿ) ರ ಪ್ರತ್ಯೇಕದ ಟೆಂಡರು ಫಾರಂನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ದಿನಾಂಕ: 
15.03.2006ರಿಂದ 19.03.2006ರವರೆಗೆ ಪಡೆಯಬಹುದು. ಇನ್ನೂ ಹೆಚ್ಚಿನ ವಿವರಗಳನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 
ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌, ಬೆಂಗಳೂರ-83. 


2೦೦ AUTHORITY OF KARNATAKA 
OFFICE OF THE EXECUTIVE DIRECTOR & DEPUTY CONSERVATOR OF FORESTS, 
BANNERGHATTA BIOLOGICAL PARK, BANGALORE-83 
BRIEF TENDER NOTIFICATION 
No.A1-BBP-CR-35/ 2005-2006, Dated; 20th February, 2006 
Sealed tenders are invited from the registered contractors of this unit for Disposal of waste 
materials etc., collected in the Bannerghatta Biological Park and will be received by the undersigned in 
this office up to 3.00 PM on 20.03.2006 as noted in the schedule below. 


೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 
































SCHEDULE 
Sl. Particulars Amount put to tender EMD in the form of DD 
No. 
1. Disposal of waste materials etc., collected | Rs.1.50 lakhs Rs.7,500/- 
inside the 700 premises. 
2. Collection & transportation of plastics and | Rs.1.00 lakhs Rs.5,000/- 
other waste materials outside the 700 
premises. 
Note: 


The tender forms will be available in the office of the undersigned during the office working hours 
from 15.03.2006 to 19.03.2006 up to 12.00 PM on payment of Rs.221/- per form including taxes. Other 
details can be had from the office of the undersigned during the office hours on working days. 

Executive Director & 
PD-29 Deputy Conservator of Forests, 
Bannerghatta Biological Park, Bangalore-83. 


IN THE COURT OF THE VI ADDL. CITY CIVIL JUDGE AT BANGALORE 
P &S.C.No.128 Of 2005 
Between: 
Smt. Rekha Ramaswamy, 
Wlo Late Dr. K.N. Ramaswamy, 
Major, Residing at No.641, 
26th Cross, 12th Main, 


2nd Block, Rajajinagar, Bangalore-5660 010.0. nes Petitioner 
AND: 
Nie” Respondent 


PUBLIC NOTICE 

Whereas, the petitioner above named has filed the above petition under Section 372 of Indian 
Succession Act for grant of Probate in her favour in respect of the Will Dated: 11.06.1995 executed by the 
deceased Dr. K.N. Ramaswamy, who died on 22.04.2005, in respect of the Schedule property. 

The above petition is posted for hearing on 18.04.2006 at 11.00 A.M. Any persons having any 
objection for grant of Probate shall appear before this Hon'ble Court and file their objections personally or 
through their Advocate, failing which the petition will be heard and determined exparte. 

SCHEDULE 
1) Sun Life Assurance Company of Canada/ Sun Life Financial of Canada, Matrix House, Basing 
View Basingstoke, Hampshire, RG 214 D2 with plan number LA 4909187. 
2) Assets at LLOYDS TSB DEPT. No.8454, Lowest to ft Branch 47, London Road North, Lowest to 
ft, Suffolk NR 321BL England, UK. 

HAMBRO LIFE ASSURANCE LTD., 

POLICY NO.26329, AH. 

Premium amount 1,000/- (One thousand pounds) 

Single Premium. 

3) 8% Treasury Stock. 
4) Premium Savings Bonds- Government Bonds. 

100 bonds of one Pound each. 

5) Monetary Assets held under the Bank Account No.7142901. 

Given under my hand and seal of this Court on the 4th March, 2006 at Bangalore. 

By Order of the Court, 
PD-30 Assistant Registrar, 
City Civil Court, Bangalore. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೯೧ 





IN THE COURT OF CITY CIVIL JUDGE AT BANGALORE 
MISC. PET.NO.715/2005 
Between: 
1. M. Rudradev Family Trust, 
A Private Trust registered under 
The Indian Trusts Act 1882 
Having its office at No.445, 
2nd Block, R.T. Nagar. 
Matadahalli Extension, Bangalore-560032. 
Represented by its Managing Trustee, 
Mrs. Harshini Kamath. 
2. Mrs. Harshini Kamath 
D/o Late Sri K. Sadananda Kamath 
Aged about 40 years, Residing at No.445, 
2nd Block, R.T. Nagar, Matadahalli Extension, 
Bangalore-560 032. 
3. Mrs. Shalini Deshpande 
D/o Late Sri K. Sadananda Kamath 
Aged about 47 years. 
Residing at No.49, 
Narayanappa Block, R.T. Nagar, 


Bangalore-560 032. nse Petitioner 
AND: 
NL Respondent 


PUBLIC NOTICE 

Notice is hereby given that a petition has been made to this Court under Section 34 & 36 of the 
Indian Trusts Act 1882 for grant of permission to develop the Schedule Properties and to enter into a 
Joint Development Agreement with M/s R.P. Developers for the construction of residential apartments 
over the Schedule Properties mentioned in the schedule herein below belonging to M. Rudradev Family 
Trust (Private Trust) of which Ms. Nidhi Dev, minor, aged about 16 years, is the benefeciary. 

Be it known that no caveat has been entered and the said petition is posted for hearing on 
18.03.2006. Any Person interested in opposing the said petition may appear before the above Court Hall 
16. CCH No.1 (City Civil Court Complex) on 18.03.2006 at 11.00 forenoon and put forward their 
objections to the same, failing which the Court will hear and dispose off the Application in accordance 
with law. 

Schedule Properties 
Schedule ‘A’ Property 

All that piece and parcel of Property bearing Khatha No.523/A, Assessment No.107/1 & 107/2, 
Site No.6, now Corporation No.2, 3rd Cross, Sumangali Sevashrama Right Side, Ward No.96, Hebbal; 
earlier, Cholanayakanahalli Village, Kasaba Hobli, Bangalore North Taluk; measuring East to West: 60 
feet and North to South: 40 feet; bounded on the: 


East by : Property bearing No.2 
West by : 20 feet Road 

North by: Property bearing No.5 
South by: Property bearing No.7 


Schedule 'ಔ' Property 
All that piece and parcel of Property bearing Khatha No.436/A, Assessment No.107/1 & 107/2, 
Site No.7, now Corporation No.3, 3rd Cross, Sumangali Sevashrama Right Side, Ward No.96, Hebbal; 
earlier, Cholanayakanahalli Village, Kasaba Hobli, Bangalore North Taluk; measuring East to West:60 
feet and North to South: 40 feet; bounded on the: 


East by : Property bearing No.3 
West by : 20 feet Road 

North by: Property bearing No.6 
South by: Property bearing No.8 


Given under my hand and seal of the Court this 15th day of February, 2006. 
By Order of the Court, 
PD-31 Assistant Registrar, 
City Civil Court, Bangalore. 


೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 





FORM-IV 
(See Rule 12) 
NOTICE 
It is hereby notified that the undersigned has changed his name from SRI MARTIN SHANTAPPA 
GOUDAR TO SRI MAHAMAD MUSTAQUE SHAREEPSAB PATEL. 
Date: 08.02.2006 


PD-61 SRI MAHAMAD MUSTAQUE SHAREEPSAB PATEL. 


ಜಲಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ, ನಂ.4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ 
ನಂ.ಕಾ.ನಂ./ಬಿಡಿಯನ್‌-4 ಪಿ.ಬಿ.-3: ಟೆಂಡರು ಪ್ರಕಟಣೆ:2005-06, 4586/11(ಎ), ದಿನಾಂಕ:17ನೇ ಫೆಬ್ರವರಿ, 2006 
ಮೊಹರಾದ ಶೇಕಡಾವಾರು ಟೆಂಡರ್‌ಗಳನ್ನು ನಿಗದಿತ ನಮೂನೆಯಲ್ಲಿ ದ್ವಿಪ್ರತಿಗಳಲ್ಲಿ ಈ ಕೆಳಕಾಣಿಸಿರುವ ಕಾಮಗಾರಿಗಳಿಗೆ 
ನೊಂದಾಯಿಸಲ್ಪಟ್ಟಿರುವ ಅರ್ಹ ಗುತ್ತಿಗೆದಾರರಿಂದ ಕರ್ನಾಟಕ ರಾಜ್ಯಪಾಲರ ಪರವಾಗಿ ಕಾರ್ಯಪಾಲಕ ಇಂಜಿನಿಯರ್‌, ನಂ.4. ಬಿ.ಆರ್‌.ಎಲ್‌.ಬಿ.ಸಿ. 
ವಿಭಾಗ, ಭದ್ರಾವತಿ ಇವರಿಂದ ಆಹ್ವಾನಿಸಲಾಗಿದೆ. 
1. ನಿಗದಿತ ಖಾಲಿ ಟೆಂಡರ್‌ ಫಾರಂಗಳನ್ನು ಕೋರಿ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ: 08.03.2006 ಸಂಜೆ 5.30 ರವರೆಗೆ 

ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ: 10.03.2006 ಸಂಜೆ 5.30 ರವರೆಗೆ. 
ತುಂಬಿದ ಟೆಂಡರ್‌ಗಳನ್ನು ಸ್ವೀಕರಿಸುವ ದಿನಾಂಕ: 13.03.2006 ಸಂಜೆ 4.00 ರವರೆಗೆ. 
ಕೆಲಸವನ್ನು ಮುಗಿಸುವ ಅವಧಿ : 15 ದಿನಗಳು. 
ಟೆಂಡರ್‌ ಕರೆ : ಕ್ರಮಾಂಕ 1 ರಿಂದ 30- 1ನೇ ಕರೆ, 31 ರಿಂದ 32 -2ನೇ ಕರೆ. 
ಟೆಂಡರ್‌ ಫಾರಂಗಳನ್ನು ದಿನಾಂಕ: 13.03.2006 ಸಂಜೆ 4.00 ಗಂಟೆಗೆ ಅಥವಾ ಇನ್ನಾವುದೇ ದಿನದಂದು ಕಛೇರಿಯಲ್ಲಿ ಹಾಜರಿರುವ 
ಟೆಂಡರ್‌ದಾರರ ಅಥವಾ ಇನ್ನಾವುದೇ ನೊಂದಾಯಿತ ಗುತ್ತಿಗೆದಾರರ ಸಮಕ್ಷಮದಲ್ಲಿ ತೆರೆಯಲಾಗುವುದು. 

ಹೆಚ್ಚಿನ ವಿವರಗಳನ್ನು ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. ಟೆಂಡರ್‌ನಲ್ಲಿ ಸೂಚಿಸಿರುವ ದಿನಾಂಕಗಳು ರಜಾ ದಿನವೆಂದು 
ಸಲ್ಪಟ್ಟರೆ ಮುಂದಿನ ಕೆಲಸದ ದಿನವನ್ನು ಟೆಂಡರಿನಲ್ಲಿ ತಿಳಿಸಿದ ದಿನಾಂಕದ ಬದಲಾಗಿ ಪರಿಗಣಿಸಲಾಗುವುದು. 


ಬ 


mu ತು YW ಟಬ 


ಘೋಷಿ 


















































ಕ್ರಮ ಕೆಲಸದ ಹೆಸರು ಟೆಂಡರ್‌ಗೆ ಇ.ಎಂ.ಡಿ. |ಟೆಂಡರ್‌ ಫಾರಂ ಬೆಲೆ) ಗುತ್ತಿಗೆದಾರರ 
ಸಂಖ್ಯೆ ಇಡಲಾದ ಮೊತ್ತ | ರೂ.ಗಳಲ್ಲಿ | (ತೆರಿಗೆಗಳು ಪ್ರತ್ಯೇಕ) ದರ್ಜೆ 
ರೂ.ಗಳಲ್ಲಿ ರೂ.ಗಳಲ್ಲಿ 
1 2 3 4 5 6 
2701 ಲೆಕ್ಕ ಶೀರ್ಷಿಕೆ 
1. | ಭದ್ರಾ ಬಲದಂಡೆ ಕಾಲುವೆಯ 3ನೇ ವಿತರಣಾ 49,000/- 1230/- 200/- 4ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವ ಮತ್ತು 
ಕಾಮಗಾರಿ. ಮೇಲ್ಪಟ್ಟು 
2. | ಭದ್ರಾ ಬಲದಂಡೆ ಕಾಲುವೆಯ 4ನೇ ವಿತರಣಾ 49,000/- 1230/- 200/- 4ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವ ಮತ್ತು 
ಕಾಮಗಾರಿ. ಮೇಲ್ಪಟ್ಟು 
3. | ಭದ್ರಾ ಬಲದಂಡೆ ಕಾಲುವೆಯ 60 ವಿತರಣಾ 49,000/- 1230/- 200/- 4ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವ ಮತ್ತು 
ಕಾಮಗಾರಿ. ಮೇಲ್ಪಟ್ಟು 
4. | ಭದ್ರಾ ಬಲದಂಡೆ ಕಾಲುವೆಯ ಸರಪಳಿ 10 ರಿಂದ 98,000/- 2460- 200/- 4ನೇ ದರ್ಜೆ 
13ನೇ  ಕಿ.ಮೀ.ನವರೆಗೆ ಸರ್ವೀಸ್‌ ರಸ್ತೆ ಮತ್ತು 
ಅಭಿವೃದ್ಧಿಪಡಿಸುವುದು. ಮೇಲ್ಪಟ್ಟು 
5. | ಭದ್ರಾ ಬಲದಂಡೆ ಕಾಲುವೆಯ ಸರಪಳಿ 0.0 ರಿಂದ 49,000/- 1230/- 200/- 4ನೇ ದರ್ಜೆ 
1.6. ಕಿ.ಮೀ.ವರೆಗೆ ಸರ್ವೀಸ್‌ ರಸ್ತೆ ಮತ್ತು 
ಅಭಿವೃದ್ಧಿಪಡಿಸುವುದು. ಮೇಲ್ಪಟ್ಟು 
6. | ಭದ್ರಾ ಬಲದಂಡೆ ಕಾಲುವೆಯ 2೨ನೇ ವಿತರಣಾ 98,000- 2460- 200/- 4ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವುದು. ಮತ್ತು 
ಮೇಲ್ಪಟ್ಟು 
7. ಭದ್ರಾ ಬಲದಂಡೆ ಕಾಲುವೆಯ ಸರಪಳಿ 4 ರಿಂದ 1,97,000/- 4950/- 300/- 3ನೇ ದರ್ಜೆ 
10ನೇ ಕಿ.ಮೀ.ವರೆಗೆ ಸರ್ವೀಸ್‌ ರಸ್ತೆ ಮತ್ತು 
ಅಭಿವೃದ್ಧಿಪಡಿಸುವುದು. ಮೇಲ್ಪಟ್ಟು 






























































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೯೩ 
1 2 3 4 5 6 
8. ಭದ್ರಾ ಬಲದಂಡೆ ಕಾಲುವೆಯ 2೨ನೇ ವಿತರಣಾ 1,97,000/- 4950/- 300/- 3ನೇ ದರ್ಜೆ 
ನಾಲೆಯ ಸರ್ವೀಸ್‌ ರಸ್ತೆಯನ್ನು ಮತ್ತು 
ಅಭಿವುದ್ಧಿಪಡಿಸುವುದು. ಮೇಲ್ಪಟ್ಟು 
9. | ಭದ್ರಾ ಎಡದಂಡೆ ಕಾಲುವೆಯ 3ನೇ ವಿತರಣಾ 49,000/- 1230/- 200/- 4ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವುದು. ಮತ್ತು 
ಮೇಲ್ಪಟ್ಟು 
10. | ಭದ್ರಾ ಎಡದಂಡೆ ಕಾಲುವೆಯ 6ನೇ ವಿತರಣಾ 49,000/- 1230/- 200/- 4ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವುದು. ಮತ್ತು 
ಮೇಲ್ಪಟ್ಟು 
11. | ಭದ್ರಾ ಎಡದಂಡೆ ಕಾಲುವೆಯ ೨9ನೇ ವಿತರಣಾ 49,000/- 1230/- 200/- 4ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವುದು. ಮತ್ತು 
ಮೇಲ್ಪಟ್ಟು 
12. | ಭದ್ರಾ ಎಡದಂಡೆ ಕಾಲುವೆಯ ಸರಪಳಿ 0 ರಿಂದ 98,000- 2460- 200/- 4ನೇ ದರ್ಜೆ 
15.50 ಕಿ.ಮೀವರೆಗೆ ಸರ್ವೀಸ್‌ ರಸ್ತೆ ಮತ್ತು 
ಅಭಿವೃದ್ಧಿಪಡಿಸುವುದು. ಮೇಲ್ಪಟ್ಟು 
13. | ಭದ್ರಾ ಎಡದಂಡೆ ಕಾಲುವೆಯ ೨9ನೇ ವಿತರಣಾ 98,000/- 2460- 200/- 4ನೇ ದರ್ಜೆ 
ನಾಲೆಯಲ್ಲಿ ದುರಸ್ಥಿ ಹಾಗೂ ಅಭಿವೃದ್ಧಿಪಡಿಸುವ ಮತ್ತು 
ಕಾಮಗಾರಿ. ಮೇಲ್ಪಟ್ಟು 
14. | ಕಣಿಗಡದಿಂದ ಹಳೇ ಮಾಳೇನಹಳ್ಳಿ ಗ್ರಾಮದ ರಸ್ತೆ 49,000/- 1230/- 200/- 4ನೇ ದರ್ಜೆ 
ಅಭಿವೃದ್ಧಿಪಡಿಸುವುದು. ಮತ್ತು 
ಮೇಲ್ಪಟ್ಟು 
15. | ಭದ್ರಾ ಬಲದಂಡೆ ಕಾಲುವೆಯ 7ನೇ ವಿತರಣಾ 49,000/- 1230/- 200/- 4ನೇ ದರ್ಜೆ 
ನಾಲೆಯಲ್ಲಿ ಸರ್ವೀಸ್‌ರಸ್ತೆ ಅಭಿವೃದ್ಧಿಪಡಿಸುವುದು. ಮತ್ತು 
ಮೇಲ್ಪಟ್ಟು 
16. | ಭದ್ರಾ ಬಲದಂಡೆ ಕಾಲುವೆಯ 8ನೇ ವಿತರಣಾ 49,000/- 1230/- 200/- 4ನೇ ದರ್ಜೆ 
ನಾಲೆಯಲ್ಲಿ ಸರ್ವೀಸ್‌ರಸ್ತೆ ಅಭಿವೃದ್ಧಿಪಡಿಸುವುದು. ಮತ್ತು 
ಮೇಲ್ಪಟ್ಟು 
17. | ಭದ್ರಾ ಬಲದಂಡೆ ಕಾಲುವೆಯ ಮೊದಲನೆಯ 1,47,500- 3700/- 300/- 3ನೇ ದರ್ಜೆ 
ವಿತರಣಾ ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ಮತ್ತು 
ತೆಗೆಯುವುದು. ಮೇಲ್ಪಟ್ಟು 
18. | ಭದ್ರಾ ಬಲದಂಡೆ ಕಾಲುವೆಯ 8ನೇ ವಿತರಣಾ 49,000/- 1230/- 200/- 4ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವುದು. ಮತ್ತು 
ಮೇಲ್ಪಟ್ಟು 
19. | ಭದ್ರಾ ಬಲದಂಡೆ ಕಾಲುವೆಯ 7ನೇ ವಿತರಣಾ 49,000/- 1230/- 200/- 4ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವುದು. ಮತ್ತು 
ಮೇಲ್ಪಟ್ಟು 
20. | ಭದ್ರಾ ಬಲದಂಡೆ ಕಾಲುವೆಯ ಮೊದಲನೆಯ 98,000- 2460- 200/- 4ನೇ ದರ್ಜೆ 
ವಿತರಣಾ ನಾಲೆಯ ಸರ್ವೀಸ್‌ ರಸ್ತೆ ಮತ್ತು 
ಅಭಿವುದ್ದಿಪಡಿಸುವುದು. ಮೇಲ್ಪಟ್ಟು 
21. | ಭದ್ರಾ ಬಲದಂಡೆ ಕಾಲುವೆಯ 5ನೇ ವಿತರಣಾ 1,47,500- 3700/- 300/- 3ನೇ ದರ್ಜೆ 
ಬಂಬೂಸಾರ ಮೈನರ್‌ ಅಭಿವೃದ್ಧಿಪಡಿಸುವುದು. ಮತ್ತು 
ಮೇಲ್ಪಟ್ಟು 
22. | ಭದ್ರಾ ಬಲದಂಡೆ ಕಾಲುವೆಯ 6ನೇ ವಿತರಣಾ 1,97,000/- 4950/- 300/- 3ನೇ ದರ್ಜೆ 
ನಾಲೆಯ 6.20 ರಿಂದ 6.40ನೇ ಕಿ.ಮೀ. ವರೆಗೆ ಮತ್ತು 
ಲೈನಿಂಗ್‌ ಮಾಡುವ ಕಾಮಗಾರಿ. ಮೇಲ್ಪಟ್ಟು 
23. | ಭದ್ರಾ ಬಲದಂಡೆ ಕಾಲುವೆಯ 5ನೇ ವಿತರಣಾ 1,47,500- 3700/- 300- 3ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವುದು. ಮತ್ತು 
ಮೇಲ್ಪಟ್ಟು 
24. | ಭದ್ರಾ ಬಲದಂಡೆ ಕಾಲುವೆಯ 5ನೇ ವಿತರಣಾ 98,000- 2460- 200/- 4ನೇ ದರ್ಜೆ 
ನಾಲೆಯ ಸರ್ವಿಸ್‌ ರಸ್ತೆ ಅಭಿವೃದ್ಧಿಪಡಿಸುವುದು. ಮತ್ತು 
ಮೇಲ್ಪಟ್ಟು 


























೧೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 
























































1 2 3 4 5 6 
25. | ಭದ್ರಾ ಬಲದಂಡೆ ಕಾಲುವೆಯ 6ನೇ ವಿತರಣಾ 1,97,000/- 4950/- 300- 3ನೇ ದರ್ಜೆ 
ನಾಲೆಯಲ್ಲಿ ಹೂಳು ಹಾಗೂ ಜಂಗಲ್‌ ತೆಗೆಯುವುದು. ಮತ್ತು 

ಮೇಲ್ಪಟ್ಟು 
26. | ಭದ್ರಾ ಬಲದಂಡೆ ಕಾಲುವೆಯ 6ನೇ ವಿತರಣಾ 1,47,500- 3700/- 300/- 3ನೇ ದರ್ಜೆ 
ನಾಲೆಯ ಸರ್ವೀಸ್‌ ರಸ್ತೆ ಅಭಿವೃದ್ಧಿಪಡಿಸುವುದು. ಮತ್ತು 
ಮೇಲ್ಪಟ್ಟು 
27. | ಭದ್ರಾ ಬಲದಂಡೆ ಕಾಲುವೆಯ 6ನೇ ವಿತರಣಾ 1,97,000/- 4950/- 300- 3ನೇ ದರ್ಜೆ 
ನಾಲೆಯ ಸರಪಳಿ 1.40 ಕಿ.ಮೀನಿಂದ 1.50 ಮತ್ತು 
ಕಿ.ಮೀ.ವರೆಗೆ ಲೈನಿಂಗ್‌ ಮಾಡುವುದು. ಮೇಲ್ಪಟ್ಟು 
28. 2005-06ನೇ ಸಾಲಿಗೆ ಚೂಟ್‌ ಚಾನಲ್‌ನ ವಾರ್ಷಿಕ 21,900/- 550- 200/- 4ನೇ ದರ್ಜೆ 
ನಿರ್ವಹಣೆಯ ಕಾಮಗಾರಿ (ಉಪ ಅಂದಾಜು) ಮತ್ತು 
ಮೇಲ್ಪಟ್ಟು 
29. | ಗೊಂದಿ ಎಡದಂಡೆ ನಾಲೆಯ ಜೈ.0.0 ಕಿ.ಮೀನಿಂದ 49,753/- 1250- 200- 4ನೇ ದರ್ಜೆ 
14.5 ಕಿ.ಮೀ.ನ ವಾರ್ಷಿಕ ನಿರ್ವಹಣೆ. ಮತ್ತು 
ಮೇಲ್ಪಟ್ಟು 
30. | ಬುಳ್ಳಾಪುರದಲ್ಲಿರುವ ಕರ್ನಾಟಕ ನೀರಾವರಿ ಇಲಾಖೆ 42,393/- 1060/- 200/- 4ನೇ ದರ್ಜೆ 
ಕಾಲೋನಿ ವಾರ್ಷಿಕ ನಿರ್ವಹಣೆ. ಮತ್ತು 
ಮೇಲ್ಪಟ್ಟು 
31. | ಶಿಕಾರಿಪುರ ತಾ: ಅಂಜನಾಪುರ ಜಲಾಶಯ 39,760/- 1000/- 200/- 4ನೇ ದರ್ಜೆ 
ಬಲನಾಲೆಯ ಕಿ.ಮೀ. 25.70ರಲ್ಲಿ ಸೋಪಾನ ಮತ್ತು 
ನಿರ್ಮಾಣ (ನೆಲವಾಗಿಲು ವಾಲ್ಮೀಕಿ ಬಡಾವಣೆ ಹತ್ತಿರ) ಮೇಲ್ಪಟ್ಟು 
32. | ತುಂಗಾ ಎಡದಂಡೆ 21ಎ ಉಪನಾಲೆಯ ಆಯ್ದ 24,320/- 625/- 200/- 4ನೇ ದರ್ಜೆ 
ಭಾಗಗಳಲ್ಲಿ ಜಂಗಲ್‌ ಮತ್ತು ಹೂಳು ತೆಗೆಯುವುದು. ಮತ್ತು 
ಮೇಲ್ಪಟ್ಟು 
33. | ಭದ್ರಾ ಬಲದಂಡೆ ಕಾಲುವೆಯ 8ನೇ ವಿತರಣಾ 1,97,000/- 4950/- 300- 3ನೇ ದರ್ಜೆ 
ನಾಲೆಯ 1ನೇ ರಿಡ್ಜ್‌ ಮೈನರ್‌ನಲ್ಲಿ ಹೂಳು ಮತ್ತು 
ತೆಗೆಯುವುದು ಹಾಗೂ ಜಂಗಲ್‌ ತೆಗೆಯುವುದು ಮತ್ತು ಮೇಲ್ಪಟ್ಟು 
ಕೊನೆಯಂಚಿನ ಭದ್ರಗಿರಿ ದೇವಸ್ಥಾನದ ಹತ್ತಿರ 
ಕಲ್ವರ್ಟ್‌ ನಿರ್ಮಿಸುವುದು. 





ಸೂಚನೆಗಳು: 

1. ನಿಗದಿತ ಟೆಂಡರ್‌ ಫಾರಂನಲ್ಲಿ ಕಾಮಗಾರಿಯ ವಿವರಗಳನ್ನು ಮತ್ತು ಟೆಂಡರಿನ ಷರತ್ತುಗಳನ್ನು ಒದಗಿಸಲಾಗಿದೆ. ಟೆಂಡರುದಾರರು 
ಹಾಕುವಾಗ ಪಾಲಿಸಬೇಕಾಗಿರುವ ನಿಬಂಧನೆಗಳನ್ನು ಸಹ ಒದಗಿಸಲಾಗಿದೆ. ಅದರಂತೆ ಟೆಂಡರ್‌ ಹಾಕಬೇಕು. 

2. ಇ.ಎಂ.ಡಿ. ಮೊತ್ತವನ್ನು ಡಿಮ್ಯಾಂಡ್‌ ಡ್ರಾಫ್ಟ್‌, ಬ್ಯಾಂಕರ್ಸ್‌ ಚೆಕ್‌, ಎಫ್‌.ಡಿ.ಆರ್‌.ಟಿ.ಡಿ.ಆರ್‌ ಮತ್ತು ಬ್ಯಾಂಕ್‌ ಗ್ಯಾರಂಟಿಗಳನ್ನು 
ರಾಷ್ಟ್ರೀಕೃತ ಬ್ಯಾಂಕ್‌ಗಳಿಂದ ಮಾತ್ರ ಸೂಚಿಸಿರುವ ಮೊತ್ತಕ್ಕೆ ಕಾರ್ಯಪಾಲಕ ಇಂಜಿನಿಯರ್‌ ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ ಭದ್ರಾವತಿ ಇವರ 
ಹೆಸರಿನಲ್ಲಿ ಪಾವತಿಸಿರಬೇಕು. ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟನ್ನು ಕಾರ್ಯಪಾಲಕ ಇಂಜಿನಿಯರ್‌ ಹೆಸರಿನಲ್ಲಿ ಪ್ಲೆಡ್ಜ್‌ ಮಾಡಿರಬೇಕು. ತಪ್ಪಿದಲ್ಲಿ 
ಅಂತಹ ಟೆಂಡರುಗಳನ್ನು ತಿರಸ್ಕರಿಸಲಾಗುವುದು. 

3. ಯಾವುದೇ ನಿಬಂಧನೆಗಳನ್ನು ಒಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 

4. ಇಂ.ಎಂ.ಡಿ.ಯ ಠೇವಣಿ ಕ್ರಮಬದ್ಧತೆಯು (ವ್ಯಾಲಿಡಿಟಿಪೀರಿಯಡ್‌) 90 ದಿನಗಳ ಅವಧಿಯನ್ನು ಒಳಗೊಂಡಿರಬೇಕಾಗಿರುತ್ತದೆ. 

5. ಇತ್ತೀಚಿನ ಸೇಲ್‌ ಟ್ಯಾಕ್ಸ್‌ ಕ್ಲಿಯರೆನ್ಸ್‌ ಸರ್ಟಿಫಿಕೇಟನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

6. ಟೆಂಡರನ್ನು ಯಾವುದೇ ಕಾರಣವಿಲ್ಲದೆ ಮುಂದೂಡುವ ಸ್ವೀಕರಿಸುವ, ತಿರಸ್ಕರಿಸುವ, ಅಧಿಕಾರವು ಕಾರ್ಯಪಾಲಕ ಇಂಜಿನಿಯರ್‌ 
ಇವರಿಗೆ ಇರುತ್ತದೆ. 

7. ಇಲಾಖಾವತಿಯಿಂದ ಯಾವುದೇ ಕಾಮಗಾರಿ ನಿರ್ಮಾಣ ವಸ್ತುಗಳನ್ನು ವಿತರಿಸಲಾಗುವುದಿಲ್ಲ. ಗುತ್ತಿಗೆದಾರರೇ ಸ್ವಂತ ಏರ್ಪಾಟು 
ಮಾಡಿಕೊಳ್ಳತಕ್ಕದ್ದು. 

8. ಖಾಲಿ ಟೆಂಡರ್‌ ಪುಸ್ತಕವನ್ನು ಖರೀದಿಸಿ ಕ್ರಮಬದ್ಧವಾಗಿ ಟೆಂಡರ್‌ ಹಾಕದೇ ಇದ್ದ ಮತ್ತು ಮೂರು ಬಾರಿ ಪುನರಾವರ್ತನೆ ಮಾಡಿದ 
ಗುತ್ತಿಗೆದಾರರು ಮುಂದಿನ ಟೆಂಡರ್‌ಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. 

ಎಸ್‌.ಹೆಚ್‌. ಮಂಜಪ್ಪ 
ಪಿ.ಆರ್‌. 112 ಕಾರ್ಯಪಾಲಕ ಅಭಿಯಂತರು, 
ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ೧೯೫ 





ಲೋಕೋಪಯೋಗಿ ಇಲಾಖೆ 
ಕಾರ್ಯನಿರ್ವಾಹಕ ಇಂಜಿನೀಯರ್‌ರವರ ಕಛೇರಿ, ಕೋಲಾರ ವಿಭಾಗ, ಕೋಲಾರ 
ಟೆಂಡರ್‌ ಮುಂದೂಡಿಕೆ ಅಧಿಸೂಚನಾ ಸಂಖ್ಯೆ: 33-1/ 2005-06/ ದಿನಾಂಕ:18ನೇ ಫೆಬ್ರವರಿ, 2006 
ದ್ವೀ ಲಕೋಟೆ ಟೆಂಡರ್‌ ಮುಂದೂಡಿಕೆ ಪ್ರಕಟಣೆ 

ವಿಷಯ : 1) ಈ ವಿಭಾಗದ ಟೆಂಡರ್‌ ಅಧಿಸೂಚನಾ ಸಂಖ್ಯೆ:33/05-06 ದಿನಾಂಕ:06.01.2006. 

ಮೇಲ್ಕಂಡ ಉಲ್ಲೇಖ ಟೆಂಡರ್‌ ಅಧಿಸೂಚನೆಯಲ್ಲಿ ಕರೆದಿರುವ ಕಾಮಗಾರಿಯಾದ ಕೋಲಾರ ಜಿಲ್ಲೆ, ಕೋಲಾರ ನಗರದಲ್ಲಿ ಮಿನಿ ವಿಧಾನ 
ಸೌಧ ನಿರ್ಮಾಣ ಕಾಮಗಾರಿಯ ಟೆಂಡರ್‌ನ್ನು ಈ ಕೆಳಕಂಡಂತೆ ಮುಂದೂಡಲಾಗಿರುತ್ತದೆ. 

1. ಟೆಂಡರ್‌ ಫಾರಂಗಳನ್ನು ನೀಡುವ ಕಡೆಯ ದಿನಾಂಕ: 20.03.2006, ಸಂಜೆ:5.30ರ ವರೆಗೆ. 

2. ಟೆಂಡರ್‌ಗಳನ್ನು ಸ್ವೀಕಾರದ ಕಡೆಯ ದಿನಾಂಕ: 22.03.2006 ರಂದು ಸಂಜೆ:4.00 ಗಂಟೆಗೆ (ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು 
ಕಟ್ಟಡಗಳು (ದಕ್ಷಿಣ), ಬೆಂಗಳೂರು-1 ರವರ ಕಛೇರಿಯಲ್ಲಿ, ಅಧೀಕ್ಷಕ ಇಂಜಿನಿಯರ್‌, ಲೋ.ಇ. ಬೆಂಗಳೂರು ವೃತ್ತ, ಬೆಂಗಳೂರು-9 ರವರ 
ಕಛೇರಿಯಲ್ಲಿ ಹಾಗೂ ಕಾರ್ಯಪಾಲಕ ಇಂಜಿನಿಯರ್‌, ಲೋ.ಇ. ಕೋಲಾರ ವಿಭಾಗ, ಕೋಲಾರ ರವರ ಕಛೇರಿಯಲ್ಲಿ) 

3. ತಾಂತ್ರಿಕ ಬಿಡ್‌ಗಳನ್ನು ತೆರೆಯುವ ದಿನಾಂಕ: 23.03.2006ರಂದು ಸಂಜೆ: 4.00 ಗಂಟೆಗೆ ಈ ಕೆಳಗೆ ಸಹಿ ಮಾಡಿರುವವರ ಕಛೇರಿಯಲ್ಲಿ. 

ಬೇರೆ ಯಾವುದೇ ಬದಲಾವಣೆ ಇರುವುದಿಲ್ಲ ಹೆಚ್ಚಿನ ವಿವರಗಳಿಗೆ ಈ ಕಛೇರಿಯನ್ನು ಕೆಲಸದ ವೇಳೆಯಲ್ಲಿ ಕೆಲಸದ ದಿನಾಂಕಗಳಂದು 


ಪಡೆಯಲು ಕೋರಿದೆ. 
ಕಾರ್ಯಪಾಲಕ ಇಂಜಿನಿಯರ್‌, 


ಪಿ.ಆರ್‌. 113 ಲೋ.ಇ. ಕೋಲಾರ ವಿಭಾಗ, ಕೋಲಾರ. 
ರೇಷ್ಮೆ ಇಲಾಖೆ 
ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ರೇಷ್ಮೆ ನಿರ್ದೇಶಕರ ಕಛೇರಿ, ಬೆಂಗಳೂರು 
ಅಧಿಸೂಚನೆ 


ಸಂಖ್ಯೆ: ಸಿ1(6): ರೇನಿ:20: ಬ್ಯಾಕ್‌ಲಾಗ್‌: 2001-02, ಬೆಂಗಳೂರು, ದಿನಾಂಕ:23ನೇ ಜನವರಿ, 2006 

ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ: ಸಿ16): ರೇನಿ:20: ಬ್ಯಾಕ್‌ಲಾಗ್‌: 2001-02, ದಿನಾಂಕ:24.08.2005ರಲ್ಲಿ ರೇಷ್ಮೆ ಇಲಾಖೆಯಲ್ಲಿ 
ರೇಷ್ಮೆ ಪ್ರದರ್ಶಕರ ಬ್ಯಾಕ್‌ಲಾಗ್‌ 1 ಹುದ್ದೆಯನ್ನು ಭರ್ತಿ ಮಾಡುವ ಸಂಬಂಧ ಪರಿಶಿಷ್ಟ ಜಾತಿಗೆ ಸೇರಿದ ಮಾಜಿ ಸೈನಿಕ ಅರ್ಹ ಅಭ್ಯರ್ಥಿಗಳಿಂದ 
ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸದೆ ಇರುವುದರಿಂದ ಸರ್ಕಾರದ ಆದೇಶದ ಸಂಖ್ಯೆ: ಸಿಆಸುಇ:97:ಸೇನೆನಿ:2002 
ದಿನಾಂಕ: 22.11.2002ರ ಸೂಚನೆಯಂತೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಲಭ್ಯವಿಲ್ಲದಿರುವುದರಿಂದ ಆಯಾ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಯನ್ನು ಆ 
ಹುದ್ದೆಗೆ ಕರ್ನಾಟಕ ರಾಜ್ಯ ನಾಗರೀಕ ಸೇವಾ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಗಳಿಗೆ ಮೀಸಲಿರಿಸಿದ ತುಂಬದೆ ಇರುವ ಖಾಲಿ 
ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001ರ ಅಡಿಯಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಧಿಸೂಚನೆ ಸಂಖ್ಯೆ: ಸಿಬ್ಬಂದಿ1(6): 
ರೇನಿ:20: ಬ್ಯಾಕ್‌ಲಾಗ್‌:2001-02 ದಿನಾಂಕ: 23.11.2005ರಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ, ಆ ಆಯ್ಕೆ ಪಟ್ಟಿಯಿಂದ ಬಾಧಿತರಾಗುವ 
ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳನ್ನು ದಿನಾಂಕ: 30.12.2005 ರೊಳಗಾಗಿ ಸಲ್ಲಿಸಬಹುದೆಂದು ಸೂಚಿಸಲಾಗಿತ್ತು. ನಿಗದಿತ ಅವಧಿಯೊಳಗೆ ಒಬ್ಬ 
ಅಭ್ಯರ್ಥಿಯಿಂದ ಆಕ್ಷೇಪಣೆ ಸ್ವೀಕರಿಸಲಾಗಿದ್ದು, ಪರಿಶೀಲಿಸಲಾಗಿ, ನಿಯಮಾನುಸಾರವಾಗಿ ಪರಿಗಣಿಸಲು ಅರ್ಹವಿರುವುದಿಲ್ಲ. ಈ ಕುರಿತು ಈಗಾಗಲೇ 
ಸರ್ಕಾರದಿಂದ ಸ್ಪಷ್ಟೀಕರಣ ಪಡೆಯಲಾಗಿದೆ. ಆದ್ದರಿಂದ ಆಕ್ಷೇಪಣೆಯನ್ನು ಕೈಬಿಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಸದರಿ ನಿಯಮಗಳ ನಿಯಮ-6ರನ್ವಯ 
ಕೆಳಕಂಡಂತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 



































ಮುಖ್ಯಪಟ್ಟಿ 
ಕ್ರ. ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮದಿನಾಂಕ ವಿದ್ಯಾರ್ಹತೆ ಮತ್ತು ಹುದ್ದೆಗಳ ಮೀಸಲಾತಿ 
ಸಂ. ಶೇಕಡ ಅಂಕಗಳು ವರ್ಗೀಕರಣ 
1. ಕೆ.ಎಸ್‌. ಇಂದಿರಾ ಬಿನ್‌ ಕೆ.ಸಾವಕಯ್ಯ 01.08.1968 | ಪಿ.ಯು.ಸಿ. ಇತರೆ 
ನಂ.146, ಎಲ್‌ಐಜಿ, 2ನೇ ಹಂತ, 4ನೇ ಮುಖ್ಯರಸ್ತೆ, 66.5 
8ನೇ ಕ್ರಾಸ್‌, ಕೆ.ಹೆಚ್‌.ಬಿ.ಕಾಲೋನಿ, ಬಸವೇಶ್ವರ ನಗರ, 
ಬೆಂಗಳೂರು. 
ಹೆಚ್ಚುವರಿಪಟ್ಟಿ 
ಕ್ರ. ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ ಜನ್ಮದಿನಾಂಕ ವಿದ್ಯಾರ್ಹತೆ ಮತ್ತು ಹುದ್ದೆಗಳ ಮೀಸಲಾತಿ 
ಸಂ. ಶೇಕಡ ಅಂಕಗಳು ವರ್ಗೀಕರಣ 
1. ಮಚೀಂದರ ಬಿನ್‌ ಗ್ಯಾನೋಬಾ ಭೋಸಲೆ, 10.06.1975 | ಪಿ.ಯು.ಸಿ. ಪರಿಶಿಷ್ಟ ಜಾತಿ, 
ಮು:ರಕ್ಸಾಳ(ಕೆ), ಅಂಚೆ: ಠಾಣಾಕುಶನೂರು, ತಾ: ಔರಾದ್‌, 63.66 ಇತರೆ 
ಜಿಲ್ಲೆ: ಬೀದರ್‌. 
ಆಯ್ಕೆ ಪ್ರಾಧಿಕಾರ, 
ಪಿ.ಆರ್‌. 116 ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ 


ರೇಷ್ಮೆ ನಿರ್ದೇಶಕರ ಪರವಾಗಿ. 





೧೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨, ೨೦೦೬ ಭಾಗ - ೫ 





ಅರಣ್ಯ ಇಲಾಖೆ 
ಅರಣ್ಯ ಸಂರಕ್ಷಣಾಧಿಕಾರಿಗಳವರ ಕಛೇರಿ, ಶಿವಮೊಗ್ಗ ವೃತ, ಶಿವಮೊಗ 
ಸ ೧ ಲ» ಗಿ 
ಅಧಿಸೂಚನೆ 
ಸಂಖ್ಯೆ: ಬಿ4ಎಸ್‌.ಎ.ಎಸ್‌. -ಸಿಆರ್‌-5/ 2005-06, ದಿನಾಂಕ:20ನೇ ಫೆಬ್ರವರಿ, 2006 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಈ ಕೆಳಗೆ ನಮೂದಿಸಿದ ನಾಟಾ ಸಂಗ್ರಹಾಲಯಗಳಲ್ಲಿ ಲಭ್ಯವಿರುವ ಬೀಟೆ, ಸಾಗುವಾನಿ, ಇತರೆ ಜಾತಿಯ ನಾಟಾಗಳು, ಎಳೆಗಳು ಮತ್ತು ಸೌದೆಯನ್ನು ಆಯಾ 
ಡಿಪೋವಿನ ಎದುರು ಸೂಚಿಸಿದ ದಿನಾಂಕದಂದು ಬಹಿರಂಗ ಹರಾಜು ಮಾರಾಟದಲ್ಲಿ ವಿಕ್ರಯಿಸಲು ಸಾಮಾನ್ಯ ಅವಗಾಹನೆಗಾಗಿ ಪ್ರಕಟಿಸಿದೆ. 









































ಹರಾಜಿಗಿಟ್ಟ ನಾಟಾ, ಮತ್ತು ಸೌದೆ, ಆರ್‌.ಕೆ. ಬಿಲ್ಲೆಟ್ಸ್‌ ಇತ್ಯಾದಿ ಅಂದಾಜು ಪ್ರಮಾಣ 
ಕ್ರ. ವಿಭಾಗ ಮತ್ತು ಹರಾಜು ದಿನಾಂಕ ಬೀಟೆ ಸಾಗುವಾನಿ | ಇತರೆ ಜಾತಿಯವು | ಅಕೇಶಿಯಾ ನೀಲಗಿರಿ ಪೋಲ್ಸ್‌ ಬಿಲೆಟ್ಸ್‌ ಸೌದೆ ಸೈಜ್‌ ಎತ್ತಿನಗಾಡಿ | ಸೈಕಲ್‌ 
ಸಂ. | ಡಿಪೋದ ಹೆಸರು (ನಾಟಾ) ಟಿಂಬರ್‌ 
7 ಶಿವಮೊಗ ಘ.ಮೀ. ಘ.ಮೀ. ಘ.ಮೀ. ಘ.ಮೀ. ಘ.ಮೀ. (ಸಂಖ್ಯೆ) ಘ.ಮೀ. ಘ.ಮೀ. ಘ.ಮೀ. ಸಂಖ್ಯೆ 
(a) | ಸರ್ಕಾರಿ ನಾಟಾ | 24.3.2006 9.000 ಹ 227.000 ನ 2 ವ ನ 5,000 A ಫು 
ಡಿಪೋ, ಆಲ್ಕೊಳ 
(b) | ಸರ್ಕಾರಿ ನಾಟಾ | 25.3.2006 ಮತ್ತು | 1.000 1.000 10.000 8.000 ದ 8000 180.000 ದ ದ ದ ಜಿ 
ಡಿಪೋ, ಕುರುವಳ್ಳಿ | 26.3.2006 (ಎಫ್‌ಒಸಿ) (ಅಕೇಶಿಯಾ) 
(ತೀರ್ಥಹಳ್ಳಿ) (ಎರಡು ದಿನಗಳು) 
2. | ಸಾಗರ 
(8) | ಸರ್ಕಾರಿ ನಾಟಾ | 27.3.2006 ಮತ್ತು | 47.969 35.274 ಹೊನ್ನೆ 7.250 284.026 88.434 57 | 156.992 13.368 ಹೆ ಣೆ 
ಡಿಪೋ, ಸಾಗರ 28.3.2006 ಹಲಸು 15.888 (ನೀಲಗಿರಿ) 
(ಎರಡು ದಿನಗಳು) ಹೆಬ್ಬಲಸು 12.433 
ಮತ್ತಿ 6.134 
ರಂಜ 8.599 
ಇತರೆ 90.248 
(0) | ಸರ್ಕಾರಿ ನಾಟಾ | 29.3.2006 3.920 6.000 ಇತರೆ 21.033 5.969 ದ 47 ನ ನ ಈ ಈ | 
ಡಿಪೋ, ಅನವಟ್ಟಿ ನಂದಿ 3.300 (ಸಾಗುವಾನಿ) 
ಜಂಬೆ 8.500 
(0) | ಸರ್ಕಾರಿ ನಾಟಾ | 31.3.2006 15.000 10.000 25.000 | ದ 70 ಸ = ದ 8 40 
ಡಿಪೋ, (ಸಾಗುವಾನಿ) 
ಶಿಕಾರಿಪುರ) 80 
(ಅಕೇಶಿಯಾ) 
(6) | ಸರ್ಕಾರಿ ನಾಟಾ | 1.4.2006 3.099 2.041 16.064 58.624 ವ 433 ದ 210.000 2.055 ದ ತ 
ಡಿಪೋ, (ಅಕೇಶಿಯಾ) (ಅಕೇಶಿಯಾ) 
ಹೊಸನಗರ. 
3. | ಭದ್ರಾವತಿ 
(8) | ಸರ್ಕಾರಿ ನಾಟಾ | 2.4.2006 ಮತ್ತು | 42.000 69.000 223.000 ದ ಷಿ 175 | 6.000 ದ ದ ನ 
ಡಿಪೋ, ತರೀಕೆರೆ | 3.4.2006 (ಅಕೇಶಿಯಾ (ಬೀಟೆ) 
(ಎರಡು ದಿನಗಳು) 516 
(ಸಾಗುವಾನಿ) 


















































ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 115 ಶಿವಮೊಗ್ಗ ವೃತ್ತ, ಶಿವಮೊಗ್ಗ. 


ಶಂ 


